


ಸಂಪುಟ-4 ಸಂಚಿಕೆ-೭ ದಿನಾಂಕ : 30.06.2೦2೦ ಕೊಡಗು ರೂ.2೦/- 


ಏಪ್ರಿಲ್‌ - ಮೇ - ಜೂನ್‌ 
202೦ 





ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡಮಿ 


ಕೌ A AVR 





ಕರ್ನಾಟಕ ಸರಕಾರ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಅರೆಭಾಷೆ ಸಂಸ್ಕೃ ತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ 


ಹಲ೦ದಾದ 


ಅರೆಭಾಷೆ ತ್ರೈಮಾಸಿಕ 





ಸಂಪುಟ : 4 ಸಂಚಿಕೆ : 2 ದಿನಾಂಕ : 30-06-2020 


ಸಂಪಾದಕ ಮಂಡಳಿ 


ಪ್ರಧಾನ ಸಂಪಾದಕರ್‌ 
ಲಕ್ಷಿ K ನಾರಾಯಣ ಕಜೆಗದ್ದೆ 


ಸಂಪಾದಕರ್‌ 
ಡಾ. ದಯಾನಂದ ಕೂಡಕಂಡಿ 


ಸಹ ಸಂಪಾದಕರ್‌ 
ಪುರುಷೋತ್ತಮ ಕಿರ್ಲಾಯ 


ಸದಸ್ಕರ್‌ಗ 
ಜಾನಕಿ ಬೈತಡ್ಕ 
ಸ್ಮಿತಾ ಅಮೃತರಾಜ್‌ 
ಚೊಕ್ಕಾಡಿ ಪ್ರೇಮ ರಾಘವಯ್ಯ 
ಎ.ಪಿ. ಧನಂಜಯ ಅಗೋಳಿಕಜೆ 
ಆನಂದ ದಂಬೆಕೋಡಿ 
ಕುಸುಮಾಧರ ಎ.ಟಿ. 
ಡಾ. ವಿಶ್ವನಾಥ ಬದಿಕಾನ 
ಜಯಪ್ರಕಾಶ್‌ ಗೌಡ ಮೋಂಟಡ್ಕ 
ಡಾ. ಪುರುಷೋತ್ತಮ ಕರಂಗಲ್ಪು 
ಭರತೇಶ ಅಲಸಂಡೆಮಜಲು 
ಕಿರಣ್‌ ಕುಂಬಳಚೇರಿ 


ವ್ಯವಸ್ಥಾ ಪಕ ಸಂಪಾದಕರ್‌ 
ಚಿನ್ನಸ್ವಾಮಿ 


HINGARA 
A Quarterly Magazine 


Published by 

Karnataka 

Arebhase Samskruthi 
Mathu Sahitya Academy 
Coffee Krip, 1st Floor 
Rajaseat Road 

Madikeri - 571 201 

Ph: 08272-223055 
arebaseacademy@gmail.ocm 
www.arebaseacademy.com 


Chief Editor 
Lakshminarayana Kajegadhe 


Editor 
Dr. Dayananda Kudakandi 


Managing Editor 
Chinnaswamy 


Cover Page Photo 
Bharathesha Alsandemajalu 


Printed at 

Sri Krishna Printers. 

Pooja Arcade, Madikeri 

Ph. 08272-224919, 9448135592 


Pages: 72 
00019 : 1200 
Vol: 4-2 


Period : January to March 
Price : Rs. 20 


3year subscription : 
Rs. 200 


ಹಿಂಗಾರ 
ತ್ರೈಮಾಸಿಕ ಪತ್ರಿಕೆ 


ಪ್ರಕಾಶಕರು 

ಕರ್ನಾಟಕ 

ಅರೆಭಾಷೆ ಸಂಸ್ಕತಿ ಮತ್ತು 

ಸಾಹಿತ್ಯ ಅಕಾಡೆಮಿ 

ಕಾಫಿ ಕೃಪಾ, ಒಂದನೇ ಮಹಡಿ, 
ರಾಜಸೀಟ್‌ ರಸ್ತೆ, ಮಡಿಕೇರಿ-571201 
ದೂರವಾಣಿ : 08272-223055 


arebaseacademy@gmail.ocm 
www.arebaseacademy.com 


ಪ್ರಧಾನ ಸಂಪಾದಕರ್‌ 
ಲಕ್ಷಿ ನಾರಾಯಣ ಕಚೆಗದ್ದೆ 


ಸಂಪಾದಕರ್‌ 
ಡಾ. ದಯಾನಂದ ಕೂಡಕಂಡಿ 


ಮುಖಪುಟ ಚಿತ್ರ 
ಭರತೇಶ ಅಲಸಂಡೆಮಜಲು 


ಮುದ್ರಣ 

ಶ್ರೀ ಕೃಷ್ಣ ಪ್ರಿಂಟರ್ಸ್‌ 

ಪೂಜಾ ಆರ್ಕೇಡ್‌, ಮಡಿಕೇರಿ. 

Ph. 08272-224919, 9448135592 


ಪುಟಗಳು: 72 
ಪ್ರತಿಗಳು : 1200 
ಸಂಪುಟ 4 ಸಂಚಿಕೆ 2 
ಜನವರಿ - ಮಾರ್ಚ್‌ 
ಬೆಲೆ :ರೂ. 20/- 


ತ್ರೈವಾರ್ಷಿಕ ಚಂದಾ : 


ಅಧ್ಯಕ್ಷ ರ ಮಾತ್‌ 


ಎಲ್ಲವುಕು ನಮಸ್ಕಾರ. 

ಎಪ್ರಿಲ್‌, ಮೇ, ಜೂನ್‌, ಸಂಚಿಕೆನ ಹೊತ್ತ ಹಿ೦ಗಾರನ 
ಈಗ ನಿಮ್ಮ ಕೈಗಿಡುವ ಹೊತ್ತು. ಇದೇ ನೆಪಲಿ ನಿಮ್ಮೊಟ್ಟಿಗೆ 
ನಮ್ಮ ಕೆಲ್ಸ ಕಾರ್ಯಗಳ್ನ ಕೂಡ ಬಿಚ್ಚಿಡುವ ಕುಸಿ ನಮಿಗೆ. 


ಈ ಹಿಂದೆ ನಾವುಗೆಲ್ಲ ಗೊತ್ತಿರ್ವಂಗೆ ನಮ್ಮದೊಂದು 
ಅರೆಬಾಸೆ ನಾಟಕದ ತಯಾರಿಲಿ ಇದ್ದೊ. ಇನ್ನೇನು ತೆರೆ 
ಕಾಣಿಕೆ ಒಂದೇ ದಿನ ಬಾಕಿ ಉಟ್ಟು ಹೇಳಿಕಾಕನ ಕೋವಿಡ್‌ -19 ನ ಹಿನ್ನಲೆಲಿ ಲಾಕ್‌ 
ಡೌನ್‌ ಘೋಷಣೆ ಆತ್‌. ಹಂಗಾಗಿ ಏನೂ ಮಾಡಿಕಾಗದೆ ಸ್ಪಲ್ಪ ದಿನ ಖಾಲಿಯಾಗಿದ್ದೊ 
ಒಂದು ಕಡೆ ಹೊರಗೆ ತಲೆ ಇಡಿಕೇ ಆಗದಂತಹ ಒಂದು ಇಕ್ಕಟ್ಟ್‌ನ ಪರಿಸ್ಥಿತಿ, 
ಮತ್ತೊಂದು ಕಡೆಯಿಂದ ತುಂಬಾ ಯೋ ಜನೆಗಳನ್ನ್‌ ಹಾಕಂಡ್‌ , ತುಂ ಹುರುಪಿ೦ದ 
ಏನೆಲ್ಲೆ ಗ್ಯಾನ ಮಾಡ್ಕಂಡ್‌ ಬೇರೆ ಬೇರೆ ರೀತಿಯಾದಂತಹ ನಮ್ಮ ಅಕಾಡೆಮಿ ಕೆಲ್ಸಗ 
ಎಲ್ಲಿ ನಿತ್ರ್‌ ಜೀ ಬುಟ್ಟದೇನೋ ಅ೦ತ ಹೆದ್ರಿಕೆ. ಕೈ ಕಟ್ಟಿ ಹೋದಂತ ಸ್ಥಿತಿ. ಯಾಕೇ 
ಹೇಳಿರೆ ಇರುವ ಮೂರು ವರ್ಸದ ಸಮಯ ನಮಿಗೆ ತೀರಾ ಕಡ್ಮೆ ಆಗಿರ್ಕನ, ಇರುವ 
ಸಮಯ ಹಿಂಗೇ ಕಳ್‌ ಹೋಗಿ ಬುಟ್ಟದನೇನೋತೇಳುವ ಯೋಚನೆ. ಹಂಗಾಗಿ 
ಹೊರಗೆ ಎಲ್ಲೂ ಕಾರ್ಯಕ್ರಮ ಮಾಡಿಕಾಗದ ಕಾರಣ, ಹೆಂಗೆ ಬೇರೆ. ರೀತಿಲಿ ಈ 
ಹೊತ್ತುನ ನಾವು ಉಪಯೋಗಿಸಿಕಣಕ್‌ಂತೇಳಿ ನಾವು ಗ್ಯಾನ ಮಾಡಿಕನ ನಮಿಗೆ 
ಸಿಕ್ಕಿದ್‌ "ಕತೆ-ಕವಿತೆ ಸರ್ಧ ಮಾಡಿ ಅರೆಬಾಸಿಗರಲ್ಲಿ ಸಾಹಿತ್ಯ ಆಸಕ್ತಿನ ಹುಟ್ಟು ಹಾಕುವಂತದ್ದು. 
ಸ ಸರ್ಧೆಗೆ ತುಂಬಾ ಅರೆಬಾಸೆ ಬರಹಗ 'ಬಂದಿದ್ದೊಂ ತೇಳುದು. ನಿಜಕ್ಕೂ ಕುಸಿ 
ಕೊಟ್ಟತ್‌. ಇನ್ನು ನಮ್ಮ ಅರೆಬಾಸೆಲಿ ಭಾಗವತಿಕೆ ಮಾಡುವಂತ ಒಂದು ಒಳ್ಳೆ ಯೋಜನೆನ 
ಕೈಗೆತ್ತಿಕಂಡೊ. ಅದರೊಟ್ಟಿಗೆ ನಮ್ಮ ಅರೆಬಾಸೆ ಪದ್ಯಗಳಿಗೆ ರಾಗ ಸಂಯೋಜ 
LE ಒಂದು ನಿರ್ಧಾರ ತಕೊಂಡೊ. ಅರೆಬಾಸೆ ಯಕ್ಷಗಾನಕ್ಕೆ ಕಸ 
ಪದ್ಯಗಳ್ನ ಬರ್ದವು. ಅರೆಬಾಸೆ ಪದ್ಯಗಳಿಗೆ ರಾಗಸಂಯೋಜನೆ ಮಾಡುತ್ತಿರವು 
ಅರೆಬಾಸಿಗರಲ್ಲದವುಂತೇಳುದು ನಿಜಕ್ಕೂ ಒಂದು ಹೊಸ ಬೆಳವಣಿಗೆ. ಒಂದು ಬಾಸೆ 
ಬೆಳೇದುಂತೇಳಿರೆ ಹಿ೦ಗೆನೇ. ಮತ್ತೆ ಯಾಗೋಳ್ಡಾ ೦ಗೆ ಹಿಂಗಾರ ಹೊಸ ವಿನ್ಯಾಸಲಿ, 
ಒಳ್ಳೊಳ್ಳೆ ಬರಹಗಳೊಟ್ಟಿಗೆ ನಿಮ್ಮ "ಮುಂದೆ ಕಾಣಿಕೆ ಸಿಗುತ್ತುಟ್ಟು ಎಲ್ಲರ ಮನೆಯಲ್ಲಿ 
ಹಿಂಗಾರ ಅವರ ಮೇಜಿನ ಮೇಲೆ ಇದ್ದರೆ ನಮ್ಮ ಶ್ರಮ ಸಾರ್ಥಕ. ಅರೆಬಾಸೆಲಿ 
ಓದುವ, ಬರೆವ ಸುಖ ನೀವುಗೂ ಸಿಕ್ಕಲಿ. ಹಿಂಗಾರನ ನೆರೆಕರೆಯವೂ ಓದುವಂಗೆ 
ಮಾಡಿ. ಮತ್ತೆ ಹೊಸ ಕೆಲ್ಲಗಳೊಂದಿಗೆ ನಿಮ್ಮಮುಂದೆ ಬ೦ದವೆ. ನೀವು ನಮ್ಮೊಂದಿಗೆ 
ಇರಿ ಅಷ್ಟೇ. 

ವಂದನೆಗ 





(ಲಕ್ಷಿ ತೆ ನಾರಾಯಣ ಕಚೆಗದ್ದೆ 
ಅಧ್ಯಕ್ಷರ್‌ 





ಸಂಪಾದಕರ ಮಾತ್‌ 


5 ಷಾ 
ಹ ಹಿಂಗಾರ ತ್ರೈಮಾಸಿಕ ಪುಸ್ತಕನ 


ಕನಾ ಅರೆಭಾಷೆ ಸಂಸ್ಕ ಮತ್ತೆ ಸಾಹಿತ್ಯ 
ಅಕಾಡೆಮಿ ಹೊರತಂದ : 

ಸಂಚಿಕೆನ ಓದಿದ ಎಲ್ಲ ಸ್‌ ಸಾಕಷ್ಟ್‌ ಒಳ್ಳ 
ಸಲಹೆ, ಸೂಚನೆ ಮತ್ತೆ ಮಾರ್ಗದರ್ಶನ ನಿಡ್ಕೊಳೊ. 
ನಿಮಿಗೆ ಮೊದ್‌ಲಿಗೆ "ನಮನಗಳನ್ನ ಅರ್ಪಿ 

ಈ ಹಿ೦ಗಾರ ತ್ರೈಮಾಸಿಕ ಪ ಪುಸ್ತಕ ನಾಲ್ಕನೆ ಸಂಪುಟದ ಎರ್‌ಡ್ನೆ ಸಂಚಿಕೆ. 
ಈ ಸಂಚಿಕೆಲಿ ಏಪಿಲ್‌೦ದ ಜೂನ್‌ : ತಿಂಗಳವರೆಗಿನ ಸಂಗತಿಗಳ್‌ನ ಸಂಕಲಿಸ್ಯೊ ಳೊ. 
ಈ ಸಂಚಿಕೆ ಜೂನ್‌ ತಿಂಗಳ್‌ಲಿ ಪ್ರಕಟ ಆಕಾಗಿತ್ತ್‌ ಆದರೆ ಕೋವಿಡ್‌- 19ರ್‌ಂದಾಗಿ 
ಸಂಚಿಕೆನ ಸರಿಯಾದ ಸಮಯಲಿ ಹೊರತಾಕೆ ಆತ್ತೆ. ಅದಕ್ಕಾಗಿ ಚಂದಾದಾರರ್‌, 
ಓದ್‌ಗರ್‌ ಮತ್ತೆ ಬರಹಗಾರಲಿ ಕ್ಷಮೆ ಕೇಳ್ತೊಳೆ. ಇನ್ನ್‌ ಸರಿಯಾದ ಸಮಯಕ್ಕೆ 
ಪುಸ್ತಕನ ಪ್ರಕಟ ಮಾಡಿ ನಿಮ್ಮ ಕೈ ಸೇರುವಂಗೆ ಪ್ರಯತ್ನ ಪಟ್ಟವೆಂತ ಭರವಸೆ 
ಕೊಟ್ಟವೆ. 

ಈ ಸಂಚಿಕೆಲಿ ಕಟ್ಟತನ ಬೆಳ್ಯಪ್ಪನವರ “ಕಾವೇರಿಕಥನಾ” ಮತ್ತೆ ಎಂ.ವಿ. 
ಮೋಹನ್‌ಕುಮಾರ್‌ ರವರ “ಕಪು  ಹೂಗಳ್ನ ಅರಳಿಸ್‌ವ ಮಳೆ” ಅಂತೇಳುವ 
ಲೇಖನಗಳನ್ನ ಪ್ರಕಟಿಸ್ಕೊಳೊ. ಭಾರತೀಯ ಸೇನೆಲಿ ಕ್ಯಾಪ್ಟನ್‌ ಆಗಿ ಕೆಲ್ಲ 
ಮಾಡ್‌ತ್ತಿರ್‌ವ ಯುವ ಪತಿಭೆ ಕ್ಯಾಪ್ಟನ್‌ ಲಿಶ್ಮಿತಾ ಅಯ್ಯಪ್ಪ ಬಾರಿಕೆ ಅವರ ಸಣ್ಣ 
ಪರಿಚಯನ ಈ ಸಂಚಿಕೆಲಿ ಚೊಕ್ಕಾಡಿ ಪ್ರೇಮರಾಘವಯ್ಯನವು ಮಾಡ್ಕೊಳೊ. 
ಇತ್ತೀಚೆಗೆ ದಿವಂಗತರಾದ ಸಮಾಜ ಸೇವಾ ಧುರೀಣ ತೋಟಂಬೈಲು 
ನಾಣಯ್ಯರವರ್ನ ಬೈತಡ್ಕಜಾನಕಿ ಬೆಳ್ಕಪ್ಪನವು ಪರಿಚಯಿಸ್ಕೊಳೂ. ರಂಗ ಮಾಂತ್ರಿಕ 
ಜೀವನ್‌ರಾಂ ಸುಳ್ಯ ಅವರೊಟ್ಟಿಗೆ ವಿನೋದ್‌ ಮೂಡಗದ್ದೆನವು ನಡ್ಸಿದ ಸಂದರ್ಶನದ 
ಭಾವಾನುವಾದನ ಪ್ರಕಟಸ್ಕೊಳೊ. ಭವಾನಿಶಂಕರ ಅಡ್ಡಲೆನವು ಸುಳ್ಯದ ಶಿಕ್ಷಣ 
ಕ್ರಾಂತಿಯ ಹರಿಕಾರ ಡಾ| ಕುರುಂಜಿ ವೆಂಕಟ್ರಮಣ ಗೌಡರ ಅರೆಬಾಸೆ ಪ್ರೀತಿನ 
ಹಂಚಿಕೊಂಡೊಳೊ. ಡಾ। ಕೋರನ ಸರಸ್ವತಿ ಪ್ರಕಾಶ್‌ವು ಅರೆಭಾಷಿಕ ಸಂಸ್ಕೃತಿಲಿ 
ಗಾದೆಗಳ ಮಹತ್ವನ ಮತ್ತೆ ಅಕಾಡಿಮಿನವು ಚೆಂಬುಲಿ ನಡ್ಡಿದ ಕೆಡ್ಡಾಸ ಹಬ್ಬದ 
ಗೌಜಿನ ಶ್ರೀಮತಿ: ಸ್ಥಿತಾ ಅಮೃತರಾಜ್‌ವು ಪರಿಚಯಿಸ್ಕೊಳೊ. ಕುಸುಮಾಧರ 
ಎ.ಟಿ ಯವರ “ಉಪ್ಪು ತಿಂದವ ನೀರ್‌ ಕುಡಿಯೋಕೇ” bola ಚಿಂತನೆನೆ, 
ಕರ್ಣಯ್ಯನ ಈಶ್ವರನವರ ದಿನದಲಿ ಅರ್ಧಗಂಟೆ ವ್ಯಾಯಮ ಮಾಡ್ರೆ ಸಿಗುವ 

ಲಾಭನ "ಮತ್ತೆ ಡಾ: ನಿವೇದಿತಾರ "ನಮ್ಮ ಆರೋಗ್ಯ ನಮ್ಮ ಕೈಲಿ'೦ತೇಳ್ವ 





೨ 
© ಸ 


ರ್‌ 


ಆರೋಗ್ಯ ಲೇಖನನ: ಸಂಚಿಕೆಲಿ ತ್ಯಾ 

ಅಮೆ ಮನೆ ರಶ್ಮಿಯವರ “ಕಾಡ್‌ ಬೀರ”, ಬ. ಶಶಿಧರ್‌ ಬಿ.ಆರ್‌. ರವರ 
“ಮಾಟ”, ಹೊಳೆಕರೆ ಚೆಂಗಪ್ಪ ರವರ ಹ್‌ ದೀಕ್ಷಾ ಐವರ್ನಾಡು ರವರ 
“ಮಾನವೀಯತೆಯ ಬೆಲೆ' ಮತ್ತೆ ಸ್ಥಿತಾ ಅಮೃತರಾಜ್‌ ರವರ ನುಕ್ಕುಳನ್ನು ಹುಡ್ಕಿಕಂಡ್‌ 
ಅಂತೇಳುವ ಕಥೆಗಳ್ನ ಪ್ರಕಟಿಸ್ಕೊಳೊ. ಸೀತಾರಾಮ ಕೇವಳರ “ಗುರುಲಿ ನಂಬಿಕೆ” 
ಅಂತೆಳುವ ಮಕ್ಕಳ ಕಥೆನ, ಲೀಲಾ ದಾಮೋದರವರ “ಪಟ್ಟೆ ಹುಲಿನೂ ಚಿಪ್ಪು 
ಹಂದಿನೂ” ಮತ್ತೆ ಪಿ.ಜಿ. ಅಂಬೆಕಲ್‌ ರವರ "ಮೋರೆ ಮುಚ್ಚಿಕಂಡ್‌ ಓಡಾಡುವಂಗೆ 
ಆತಲೆ' ಅಂತೇಳುವ ಹರಟೆ ಮತ್ತೆ ಹಾಸ್ಯನ ಕೂಡ "ಪ್ರಕಟಿಸೊಳೊ. ಡಾ 
ಪುರುಪೋತ್ತಮ ಕೆ.ವಿ. ಕರಂಗಲ್ಲುವರ “ಅರೆಬಾಸೆಲಿ ಪಕಟ ಅದ ರೂಪಕ 
ಮತ್ತೆ ನಾಟಕ ಪುಸ್ತಕಗಳ ಅವಲೋಕನನ” ಮತ್ತೆ ಸಂಗೀತ ರವಿರಾಜ್‌ರವರ 
“ಪುಂಸ್ತೀ ಕೃತಿಯ `ಪರಿಚಯನ” ಪ ಪುಸ್ತಕ ವಿಮರ್ಶೆ ಭಾಗಲಿ ಪ್ರಕಟಿಸ್ಕೊಳೊ. 
ಬನ್ನಿ 'ೆರೋದೂರಿತೇರುವ ಅಂಕಣಲಿ “ಸ್ವಾಮಿ ಮತ್ತು ಅವನ ಸ್ನೇಹಿತರು” 
ಲಷ ಅನುವಾದಿತ ಕಾದ೦ಬರಿನ ಕಂಡಿಕೆನ, ಕವನ ಭಾಗಲಿ ಕಾವೇರಿಮನೆ 
ಡಾ. ಬೋಜಪ್ಪನವರ "ನಮನಃ' ಮತ್ತೆ ಕುಂಬೇಟಿ ಶಿವರಾಮಗೌಡರ “ಕೊರೋನಾ' 
ಅಂತೇಳುವ ಕವನನ ಹಾಕ್ಕೊಳೊ. ಮುಖಪುಟ ಚಿತ್ರ ಕನ್ನಿಕಂಬದ ಬಗ್ಗೆ 
ಭರತೇಶ್‌ ಅಲಸಂಡೆಮಜಲುನವು ಮಾಹಿತಿ ಕೊಟ್ಟೊಳೊ. ಜೊತೆಗೆ ಹೊಸದಾಗಿ 
ಅಕಾಡೆಮಿಗೆ ಸರಕಾರ ನೇಮಿಸಿದ ಸದಸ್ಯರ ಕಿರ್‌ಪರಿಚಯನ ಕೂಡ ಸಂಚಿಕೆಲಿ 
ಮಾಡ್ಕೊಳೂ. 

ಸಂಚಿಕೆಲಿ ಪ್ರಕಟ ಆದ ಬರವಣೆಗೆಗೆ ಚಿತ್ರಕಲಾವಿದ ಬಿ.ಎಸ್‌.ಸತೀಶ್‌ನವು 
ಗೆರೆಗಳ ಮೂಲಕ ಜೀವ ನೀಡ್ಕೊಳೂ. ಸಂಚಿಕೆನ ಹೊರತಾಕೆ ಅಕಾಡೆಮಿ 
ಅಧ್ಯಕ್ಷರ್‌, ಸಹ ಸಂಪಾದಕರ್‌, ಸರ್ವ ಸದಸ್ಯರ್‌, ರಿಜಿಸ್ಟಾರ್‌ ಸಹಕರಿಸ್ಕೊಳೂ. 
ಸ ತಮ್ಮ ಅಮೂಲ್ಯವಾದ ಬರವಣಿಗೆಗಳ್‌ನ ನೀಡಿ ಸಂಚಿಕೆಗೆ ಅರ್ಥ 
ತಂದ್‌ ಕೊಟ್ಟೊಳೊ. ಪ್ರತಿ ತಿದ್ದುವಲ್ಲಿ ಸ ಸಹ ಸಂಪಾದಕರಾದ ಪುರುಷೋತ್ತಮ 
ಕಿರ್ಲಾಯ, ಸದಸ್ಕರಾದ ಬೈತಡ್ಕ ಜಾನಕಿ ಬೆಳ್ಯಪ್ಪ ಮತ್ತೆ ಜಯಪ್ರಕಾಶ್‌ ಗೌಡ 
ಮೋಂಟಡ್ಕ ಮತ್ತೆ ಎಲ್ಲಾ ಸದಸ್ಯರ್‌ ಕೈ ಜೋಡಿಸ್ಕೊಳೊ. ಭರತೇಶ 
ಅಲಸಂಡೆಮಜಲುನವು ಮುಖಪುಟದ ಪೋಟೊ ನೀಡ್ಕೊಳೂ. ಶ್ರೀ ಕೃಷ್ಣ 
ಪ್ರಿಂಟರ್ಸ್‌, ಮಡಿಕೇರಿ ಇವು ಲಾಯ್ಕಲಿ ಮುದ್ರಿಸಿ ಸಹಕರಿಸ್ಕೊಳೊ. ಸಂಚಿಕೆನ 
ಪ್ರಕಟಿಸಿಕೆ ಸಹಕರ್‌ಸಿದ ಎಲ್ಲವೈ ಕೃತಜ್ಞತೆಗಳ್‌ನ ಅರ್ಪಿಸಿನೆ. 

೬ ಡಾ. ದಯಾನಂದ ಕೂಡಕಂಡಿ 

ದಿನಾಂಕ : 30.06.2020 ಸಂಪಾದಕರ್‌ 


ಪ್ರಕಟ ಆದ ಬರವಣಿಗೆಗೆ ಆಯಾ ಬರಹಗಾರರೆ ಜವಾಬ್ದಾರರ್‌. 





ಹಿಂಗಾರ ಒಡ್ಜ್‌ಕನ 


ಲೇಖನ 
3. ಕಾವೇರಿ ಕಥನಾ / ಕಟ್ರತನ ಕೆ. ಬೆಳ್ಯಪ್ಪ § 
4. ಕಪ್ಪು ಹೂಗಳ ಅರಳಿಸ್‌ವ ಮಳೆ / ಹಾ ಮೋಹನಕುಮಾರ್‌. 10 


ಯುವ ಪ್ರತಿಭೆ 
5, ಭಾರತೀಯ ಸೇವೆಲಿ ಕ್ಯಾಪ್ಟನ್‌ ಲಿಶ್ಲಿತಾ ಅಯ್ಯಪ್ಪ ಬಾರಿಕೆ / 

ಚೊಕ್ಕಾಡಿ ಪ್ರೇಮ ರಾಘವಯ್ಯ 13 
ವ್ಯಕ್ತಿ ಪರಿಚಯ 
6. ಸಮಾಜ ಸೇವಾ ಧುರೀಣ ಶ್ರೀ ತೋಟಂಬೈಲು ನಾನಯ್ಯ / 

ಬೈತಡ್ಕ ಜಾನಕಿ ಬೆಳ್ಯಪ್ಪ 14 
7. ರಂಗಮಾಂತ್ರಿಕ ಜೀವನರಾಂ ಸುಳ್ಯ / ವಿನೋದ್‌ ಮೂಡಗದ್ದೆ 17 
8. ಡಾ. ಕುರುಂಜಿ ವೆಂಕಟ್ರಮಣ ಗೌಡ ಮತ್ತು ಅರೆಭಾಷೆ / 

ಭವಾನಿಶಂಕರ ಅಡ್ಕಲೆ 20 

ಸಂಸ್ಥೃತಿ ದರ್ಪಣ 
9. ಅರೆಭಾಷಿಕ ಸಂಸ ಸ್ಮೃತಿ ತಿಲಿ ಗಾದೆಗಳ ಮಹತ್ವ / 

ಡಾ. ಕೋರನ ಸರಸ್ಪತಿ ಪ್ರಕಾಶ್‌ 23 


೪, ಜಿ 
10. ಚೆ೦ಬು ಊರಲೊಂದು ಕೆಡ್ಡಾಸ ಗೌಜಿ / ಸ್ಮಿತಾ ಅಮೃತರಾಜ್‌ 26 


ಚಿ೦ತನೆ 
11. ಉಪ್ಪು ತಿಂದವ ನೀರ್‌ ಕುಡಿಯೋ ಕೇ / ಕುಸುಮಾಧರ ಎಟಿ. 28 


ಅರೋಗ್ಯ 

12. ದಿನದ ಅರ್ಧ ಗಂಟೆ ನಂಗೆ ಕೊಡಿ, ನಾನು ನಿಮ್ಮ ಆರೋಗ್ಯನ 
ಕಾಪಾಡ್‌ನೇ - ವ್ಯಾಯಾಮ / ಡಾ| ಈಶ್ವರ ಕರ್ಣಯನ 29 

13, ನಮ್ಮ ಆರೋಗ್ಯ ನಮ್ಮ ಕೈಲಿ / ಡಾ| ನಿವೇದಿತಾ 3] 


oes 


ಈತಾಜೊಂಪೆ 


14. ಕಾಡ್‌ ಬೀರ / ರಶ್ಮಿ ಎನ್‌. ಟಿ. ಅಮೆ ಮನೆ 34 
15. ಮಾಟ / ಶಶಿಧರ ಬಿ.ಆರ್‌. 38 
16. ತಂತ್ರ / ಹೊಳೆಕರೆ ಚೆಂಗಪ್ಪ 42 
17. ಮಾನವೀಯತೆಯ ಬೆಲೆ ಗ್ಯ ದೀಕ್ಷಾ ಕೆ. ಐವರ್ನಾಡು 44 
18, ಮಕ್ಕುಳನ್ನು ಹುಡ್ಡಿಕಂಡ್‌ / ಸಿತಾ 'ಅಮೃ ತರಾಜ್‌ 46 
ಮತ್ಟಳ ನೀತ ಕತೆ 

19. ಗುರುಲಿ ನಂಬಿಕೆ / ಸೀತಾರಾಮ ಕೇವಳ 48 
ಬನ್ನಿ ವಿದೋಮೊ 

120 ಸ್ವಾಮಿ ಮತ್ತು ಅವ ಸ್ನೇಹಿತರು ಕಾದಂಬರಿನ ಒಂದು ಕಂಡಿಕೆ 50 
ಷರಬೆ ೩ ಹಾಸ್ಯ 

# ಪಟ್ಟೆ ಹುಲಿನೂ ಚಿಪ್ಪು ಹಂದಿನೂ / ಲೀಲಾ ದಾಮೋದರ 52 


ತ ಮೋರೆ ಮುಚ್ಚಿಕಂಡ್‌' ಓಡಾಡುವಂಗೆ ಆತಲೆ / ಪಿ.ಜಿ. ಅಂಬೆಕಲ್‌ 56 


ಷುಸ್ತಠ ವಿಮರ್ಶೆ 
23. ಅರೆಬಾಸೆಲಿ ಪಕಟ ಆದ ರೂಪಕ ಮತ್ತೆ ನಾಟಕ ಪುಸ್ತಕಗಳ ಅವಲೋಕನ; 
ಡಾ. ಪುರುಷೋತ್ತಮ ಕೆ.ವಿ. ಕರಂಗಲ್ಲು 59 
24. 'ಪುಂಸ್ತೀ' ಕೃತಿಯ ಪರಿಚಯ / ಸ೦ಗೀತ ರವಿರಾಜ್‌ 63 
ಕವನ | 
25. ಹಿಂಗಾರ / ಪ್ರೀತಮ್‌ ಏ.ಜಿ. 58 
26. ನಮನಃ / ಕಾವೇರಿಮನೆ ಡಾ। ಬೋಜಪ್ಪ 65 
27. ಕೊರೋನಾ / ಕುಂಳೇಟಿ ಶಿವರಾಮಗೌಡ 66 
28. ಒಪಿರೆ ನೀವು? / ಬೈತಡ್ಕ ಜಾನಕಿ ಬೆಳ್ಯಪ್ಪ 67 
ಮುಖಷುಟ ಚಿತ್ರದ ಪರಿಚಯ 
29. ಕನ್ನಿಕಂಬ / ಭರತೇಶ ಅಲಸಂಡೆಮಜಲು 68 
ಹೊಸ ಸದಸ್ಯರ ಪರಿಚಯಗ 74 
ಅಕಾಡೆಮಿ ಅಧ್ಯಕ್ಷರ್‌ ಮತ್ತೆ ಸದಸ್ಯರ ವಿಳಾಸ 78 
ಅಕಾಡೆಮಿಂದ ಆದ ಪಕಟಣೆಗ 80 


ಹಂಗರ XN 


ಕಾವೇರಿ ಕಥನಾ 


ಕೊಡಗ್‌ನ ಪಶ್ಚಿಮ ಘಟ್ಟ ಸಾಲ್‌ಲೀ ಬಹಗಿರಿ ಬೆಟ ಎತ್ತರಕ್ಕೆ ಬೆಳ್ಳುನಿತ್ತುಟು. ಆ 


ಬೆಟ್ಟ ಮುನಿಗಳಿಗೆ ತಪಸ್‌ ಮಾಡಿಕೆ ಹೇಳ್ದ ಸ್ಥಳ. ಹಂಗೆನೇ ಆ ಬೆಟ್ಟಲೀ ಕವೇರ ; ಬನಿ 
ಅಗಸ್ತ್ಯ ಮುನಿ ಮತ್ತೆ ಕಣ್ವ ಮುನಿಗ ತಪಸ್‌ ಮಾಡಿಕಂಡ್‌ ಇದ್ದೊಗಡ. ಕವೇರ 
ಮುನಿಗೆ ಲೋಪಮುದ್ರೆಂತೆ ಹೇಳ್ವ ಮಗಳೊಬ್ಬಳು ಇತ್ತ್‌. ಲೋಪಮುದ್ರೆ ಕವೇರ 
ಮುನಿಯ ಮಗಳು ಆಗಿದ್ದುದರಿಂದ ಬೆಳ್ಜ್‌ ದೊಡ್ಡವಳು ಆದಮೇಲೆ ಅವಳ ಹೆಸರ್‌ 
ಕಾವೇರಿ೦ತ ಆತ್‌. ಅಗಸ್ತ್ಯ ಮುನಿ ಕಾವೇರಿನ ನೋಡಿ ಖುಷಿಯಾಗಿ ಮೊದುವೆ ಆಕೆ 
ಹೊರಟತ್‌. ಆಗ ಕಾವೇರಿ ಒಂದು ಕರಾರ್‌ ಹಾಕಿತ್‌. ಅದ್‌ ಏನ್‌ಂತ ಹೇಳಿರೇ, 
ಅಗಸ್ತ್ಯ ಕಾವೇರಿನ ಒಂದು ಗಳಿಗೆನೂ ಬುಟ್ಸ್‌ ಎಲ್ಲಿಗೂ ಹೋಕೆ ಆಗದ್‌೦ತ ಕರಾರ್‌. 
ಈ ಮಾತಿಗೆ ಅಗಸ್ತ್ಯ ಒಪ್ಪಿ ಕಾವೇರಿನ ಮೊದವೆ ಆತ್‌. ಬಹಳ ಸಮಯ ಒಪ್ಪಂದ 
ಪ್ರಕಾರ ನಡ್ಕಂಡ್‌ ಬ೦ದೊ. ಹಿಂಗೆ ಇರ್ಕಾಕನ ಒಂದು ದಿನ ರಾತ್ರಿ ಅಗಸ್ತ್ಯ ಎದ್ದ್‌ 
ತಪಸ್ಸಿಗೆ ಹೋತು. ಕಾವೇರಿ ಬೆಳಿಗ್ಗೆ ಎದ್ದ್‌ ನೋಡ್ಕನಾ ಅಗಸ್ತ್ಯ ಬಿಡಾರಲಿ ಇತ್ತ್‌ಲೆ. 
ನಮ್ಮ ಒಪ್ಪಂದನ ಅಗಸ್ತ್ಯ ಮುರ್ಟ್‌ ಹಾಕಿತ್ತ್‌ಂತ 
ಹೇಳಿ ಬಹಳ ಸಿಟ್ಟ್‌ ಬಂದ್‌, ಕಾವೇರಿ 
ಬ್ರಹ್ಮಗಿರಿ ಬೆಟ್ಟಂದ ದುಮುಕಿ ಗುಪ್ತ 
ಗಾಮಿನಿಯಾಗಿ, ನೀರಾಗಿ ಹರ್ಟ್‌ ಹೋತು. 
ನೀರಾಗಿ ಹರ್ದ್‌ಕ೦ಡ್‌ ಬಂದ್‌ ಭಾಗ 
ಮಂಡಲಲೀ ಕನ್ನಿಕೆ ಮತ್ತೆ ಸುಜೋತಿಯರ 
ಜೊತೆಗೂಡಿ ನೀರಾಗಿ ಹರ್ದ ಸ್ಥಳವೇ 
ಇಂದಿಗೂ ಪವಿತ್ರ ಪುಣ್ಯ ಭಾಗಮಂಡಲ. 
ಅಲ್ಲಿ ಭಗಂಡೇಶ್ವರನ ದೇವಸ್ಥಾನ ಉಟ್ಟು. 
ಕಾವೇರಿ ಹಂಗೆನೇ ಹರ್ಡ್‌ಕಂಡ್‌ ಬಂದ್‌ 
ಪಾಲೂರಿನ ಹರಿಶ್ಚಂದ್ರತೇಳ್‌ವಲ್ಲಿ ಸ್ವಲ್ಪ se, 
ವಿಶ್ರಾಂತಿ ತಕ್ಕಂಡ್‌, ಮುಂದೆ ಹರ್ಕಂಡ್‌ "ಭ್‌ ್‌ 
ಬಂದ್‌ ಬಲಮುರಿಗೆ ಬಾತ್‌. ಆಗ & IN AR 
ಬಲಮುರಿನ ಗಂಡಸರೂ ಹೆಂಗಸರೂ * (ಗಾ ಬು 
ಬಂದ್‌, ಕಾವೇರಿನ ಮುಂದೆ ಹೋಕೆ Ries 


ಬೊತ್ತುಂತ ತಡ್‌ದೊ, ಆಗ ಕಾವೇರಿ ಬಲಗಡೆಂದ ಒಂದು ಸಲ ತಿರುಗಿ, ನನ್ನನ್ನೂ 
ಯಾರು ತಡಿಯಕ್ಕೆ ಆಗದ್‌, ನಾನ್‌ ಲೋಕಕಲ್ಯಾಣಕ್ಕಾಗಿ ಹೊರ್‌ಟೊಳೆಂತ ಹೇಳಿ. 
ಜನಗಳಿಗೆ ಆಶೀರ್ವಾದ ಮಾಡಿ ಮುಂದೆ ಹರ್ಕಂಡ್‌ ಹೋತು. ಕಾವೇರಿ ಬಲಮುರಿಲಿ 
ಬಲಗಡೆಂದ ತಿರ್‌ಗಿ ಹೋದ ಕಾರಣಂದ ಆ ಗ್ರಾಮಕ್ಕೆ ಬಲಮುರಿತ ಹೆಸ್‌ರ್‌ ಆತ್‌. 
ನೀರ್‌ಗೆ ಇಳ್ಜ್‌ ಕಾವೇರಿನ ಕೊಡವ ಹೆಂಗಸರ್‌ ತಡ್ಲ್‌ದರಿಂದಲೇ ಅವರ ಸೀರೆನಾ 
ಮುಂದಿನ ನೆರಿಗೆ ಹಿಂದಕ್ಕೆ ತಿರುಗಿದರಿಂದಲೇ ಇಂದಿಗೂ ಕೊಡವ ಹೆಂಗಸರ್‌, ತಮ 
ಸೀರೆ ನೆರಿಗೆನ ಹಿಂದಕ್ಕೆ ಇಡುದರ್‌ನ ಕಾಣ್ನ್ತಾವಳೂ. ಬಲಮುರಿಲೀ ಕಾವೇರಿ ಹೊಳೆನ 
ಬಲಭಾಗಲಿ ಇಂದಿಗೂ ಅಗಸ್ತ್ಯೇಶ್ವರನ ದೇವಸ್ಥಾನ ಉಟ್ಟು. ಹೊಳೆನ ಎಡಭಾಗಲಿ 


BS 








ಕಾವೇರಿನ ಕಣ್ವಯಷಿ ಹುಡುಕಿಕ೦ಡ್‌ ಬಂದ್‌ ನೆಲೆ ನಿಂತದರ್‌೦ದ ಅಲ್ಲಿ ಕಣ್ವ ಮುನಿಯ 
ದೇವಸ್ಥಾನ ಇಂದಿಗೂ ಉಟ್ಟು. 

ಕಾವೇರಿ ಹಂಗೆನೇ ಮುಂದೆ ಹರ್ಕಂಡ್‌ ಹೋಗಿ ಕೊಡಗ್‌ನ ಗುಯ್ಯಂತ 
ಹೇಳ್ವಲ್ಲೀಯೂ ಕಾವೇರಿ ಜಾತ್ರೆ ನಡ್ಡದೆ. ಕಾವೇರ ಮುಂದೆ ಕುಶಾಲನಗರಕ್ಕೆ ಹೋಗಿ 
ಹಾರಂಗಿ ಹೊಳೆ ಜೊತೆಗೂಡಿದೆ. ಅಲ್ಲಿನ ಕಣಿವೆ ಎಂಬಲ್ಲಿ ಜಾತ್ರೆ ನಡ್ಡದೆ. "ಹಂಗೆನೇ 
ಮುಂದು ಹುಣುಸೂರು ಹತ್ತಿರ ಲಕ್ಷ ಣಾ ತೀರ್ಥ ಜೊತೆಗೂಡಿದೆ. ಹಲವಾರು ಹೊಳೆಗ 
ಕಾವೇರಿನ ಜೊತೆಗೂಡಿ ಹೋಕನಾ ಮೈಸೂಲ್ಲಿ ಕನ್ನಂಬಾಡಿ ಅಣೆಕಟ್ಟೆ ಕಟ್ಟಿ ನೀರ್‌ 
ಶೇಖರಣೆ ಮಾಡಿ ಊರು ಊರುಗಳಿಗೆಲ್ಲಾ ಕುಡಿಯಕ್ಕೂ ಕೃಷಿಗಳಿಗೂ' ನೀರ್‌ 
ಉಣ್ಣಿವೆ. ಇದೇ ಕಾವೇರಿ ಬಲಮುರಿಲೀ ಹೇಳ್ದ ಮಾತ್‌. ನಾನ್‌ ಲೋಕಕಲ್ಯಾಣಕ್ಕಾಗಿ 
ಹೊರಟೊಳೊತ. ಕಾವೇರಿ ಕೊಟ್ಟ ಮಾತಿಗೆ “ತೂಪ್ಪಿತಿಲೆ. ಕಾವೇರಿ ಲೋಕಕಲ್ಯಾಣ 
ಮಾಡಿಕಂಡ್‌ ಮುಂದೆ ಹೋಗಿ ತಮಿಳುನಾಡಿಗೂ ನೀರ್‌ಕೊಟ್ಟತ್ತ್‌ ಮುಂದೆ ಹೋಗಿ 
ಬ೦ಗಾಳಕೊಲ್ಲಿನ ಸೇರ್‌ತ್‌. ಕಾವೇರಿ ನೀರಿಗಾಗಿ ಇಂದಿಗೂ" ಕರ್ನಾಟಕ ಮತೆ 
ತಮಿಳುನಾಡಿನ ಜಗಳ ಮುಂದುವರಿಕಂಡೆ ಉಟ್ಟು. ಚ 

ಪ್ರತೀವರ್ಷ ಅಕ್ಟೋಬರ್‌ 17ರ ತುಲಾ ಸಂಕ್ರಮಣ ದಿನದಂದ್‌ ಭಾಗಮಂಡಲ 
ಮತ್ತೆ ತಲಕಾವೇರಿಲೀ ಜಾತ್ರೆ ನಡ್ಡದೆ. ಅಂದ್‌ ಜ್ಯೋತಿಷ್ಯರ್‌ ಹೇಳ್ದ ಸಮಯಕ್ಕೆ 
ಸರಿಯಾಗಿ ತಲಕಾವೇರಿಯ ಕುಂಡಿಗೆಲಿ ತೀರ್ಥೋದ್ಗವ ಆದೆ. ಆಗ ಯಾತ್ರಿಕರ್‌ 
ಕೊಳಕ್ಕೆ ಇಲ್ಲ್‌ ಸ್ನಾನ ಮಾಡ್ತಾ ತೀರ್ಥ ಸ್ವೀಕಾರ ಮಾಡುವೆ. ನನ್ನ ಅಪ್ಪ ಕುಶಾಲಪ್ಪನವು 
12 ವರ್ಷ ಸಷ ಬಲಮುರಿಂದ ಕಾಲ್‌ ನಡಿಗೆಂದಲೇ ಹೋಗಿ ಹಿ ತೀರ್ಥಸ್ನಾನ 
ಮಾಡ್ಕೊಳಂತ ಹೇಳಿಕೆ ನಂಗೆ ತುಂಬಾ ಹೆಮ್ಮೆ ಆದೆ. ಅಪ್ಪ 12 ವರ್ಷ ಬಿಸ 
ಸೇದಿ” ತೀರ್ಥಸ್ನಾನ ಮಾಡಿದರ ಫಲ ನಂಗೆ ಸಿಕ್ಕಿತ್‌೦ತ ಹೇಳ್ತು ಮತ್ತೊಂದು 
ಖುಷಿ. ಉದಾಹರಣೆಗೆ 201 ರ ಆಗಸ್ಟು 29 ರ ಗುರುವಾರ, ಕರ್ನಾಟಕ ಸರಕಾರ 
ನನ್ನನ್ನ ಡೆಲ್ಲಿಲಿ ಜರುಗಿದ ಫಿಟ್ಟ್‌ ಇಂಡಿಯಾ ಕ್ಯಾಂಫೇನ್‌ಲಿ ಭಾಗಿಯಾಗಿ ಮಾನ್ಯ 
ಪ್ರಧಾನಿ ನರೇಂದ್ರ ಮೋದಿಯವರ ಒಟ್ಟಿಗೆ ಮಾತಾಡಿಕೆ ಸಿಕ್ಕಿದ ಅವಕಾಶ ಬಹಳ 
ದೊಡ್ಡ ಸಂಗತಿ. ಇದ್‌ ನನ್ನ ಭಾಗ್ಯ. ನಾನ್‌ ಸರಕಾರಕ್ಕೆ ಚಿರಯಣಿ. 

ಅಕ್ಟೋಬರ್‌ 18 ರಂದ್‌ ನಮ್ಮ ಬಲಮುರಿಲೂ ಕಾವೇರಿ ಜಾತ್ರೆ ನಡ್ಡದೆ. ಭಕ್ತಾಧಿಗ 
ಕಾವೇರಿ ಹೊಳೆಲಿ ಸ್ನಾನ ಮಾಡಿ ಅಗಸೆ ಕೇಶ್ವರನ ದೇವಸ್ಥಾನಲಿ ಹಣ್ಣು ಕಾಯಿ ಮಾಡಿ 
ತೀರ್ಥ ಪ್ರಸಾಧ ಸ್ವೀಕರಿಸುವೆ. ಮಾತೆ ಷೇರಿನ ಜನ್ಮ ಸ್ಥ ಸ್ಥಳವಾದ ಬಹಗಿರಿ ಬೆಟ್ಟದ 
ಬುಡದ ಮಣ್ಣು ಮತ್ತೆ ಕಾವೇರಿ ತೀರ್ಥನ ಇದೇ ಆಗಸ್ಟ್‌ 5ರ ಬುಧವಾರ ಮಾನ್ಯ 
ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗುರುಗ, ಉತ್ತರ ಪ್ರದೇಶದ ಅಯೋಧ್ಯಲಿ 
ರಾಮಜನ್ಮಭೂಮಿಲಿ ರಾಮಮಂದಿರಕ್ಕೆ ಭೂಮಿಪೂಜೆ ಮಾಡಿ, 22 ಕೆ.ಜಿ. ಬಾರದ 
ಬೆಳ್ಳಿ ಇಟ್ಟಿಗೆಂದ ಶಿಲಾನ್ಯಾಸ ಮಾಡ್ಕನ ಕಲ್ಲಡಿಗೆ ಹಾಕುವೆಂತ ಗೊತ್ತಾಗುಟು. ಈ 
ಕಾವೇರಿ ಮಹಿಮಂದ ಇಂದಿಗೂ ಕೊಡಗ್‌ನ. ದಕ್ಷಿಣ ಕಾಶಿಂತ ಹೇಳುವೆ. `ಶ್ರೀ ಕಾವೇರಿ 
ಮಾತೆಯ ಕೃಪೆಂದ ಈಗ ಜಗತ್‌ಲಿ ಹರಡಿದ ಕೊರೋನಾ ಸೋಂಕು ಸಂಪೂರ್ಣ 
ಕಡಿಮೆ ಅಗಿ ಲೋಕಕಲ್ಯಾಣ ಆಗಲೀಂತ ನಾನ್‌ ಹೇಳಿಕಂಡ್‌ ಈ ಕಾವೇರಿ ಕಥನನ 


ಮುಕ್ತಾಯ ಮಾಡಿನೆ. 
5 ಕಟ್ರತನ ಕೆ. ಬೆಳ್ಳಪ್ಪ, ಬಲಮುರಿ ಗ್ರಾಮ, ಮಡಿಕೇರಿ 


on 


ಸೇರಿಕಂಡ್‌ ಮೌನವೃತ 
ಮಾಡ್‌ಕಂಡಿದ್ದ 
ಮೊಗ್ಗುಗಳೆಲ್ಲಾ ಈಗ 
ಪ್ರತ್ಯಕ್ಷ ಆಗಿ ಜೀವತುಂಬಿ 
ಅರಳಿ ಹೂವಾಗಿ ಕಂಡ್‌ 
ನಕ್ಕು ನಲಿಯುತ್ತಾ ನವೊಳೊ. 
ಬಣ್ಣ ಬಣ್ಣದ ಫ್ಲೇನ್‌ಗಳ್ತಿ 
ಗೆರೆಯ ಸ್ತರೂಪಗ್ಗ್ಲಿ, 
ಹೂನ ಚಿತ್ತಾರಗಲ್ಲಿ ಹಿಂಗೆ 
ಬೇರೆ ಬೇರೆ ವಿನ್ಯಾಸಗಳ್ಲಿ 
ತೆರೆ ಸದ್ಲಿ ವೇದಿಕೆಯೇರಿ 
ಪ್ರದರ್ಶನಕೆ ಬಾಕೆ ಸಕಾಲ 
ಆಗುಟ್ಟು. ಅರೆ... ಕಪ್ಪು 
ದುಃಖದ ಸಂಕೇತ 
ಆಗಿರುಕನ ಇಳೆ ಮೀಯುವ 
ಈ ಕಾಲಲಿ ಕಪ್ಪು ಕೊಡೆಗಳ್‌ ಅರಳ್‌ವಷ್ಟ್‌ ಮತ್ತೆ ಯಾವ ಬಣ್ಣಸ ಕಮ್ಮಿ ಕಪ್ಪು 
ಕೊಡೆಗಳಿಗೀಗ ಮಳೆಯ ಚೆ ಕೈತನ್ಯದ ಪುಳಕ 'ಆಗುಟ್ಟು 
“Black colour is Seitieditally bad, but every Black board makes 
the student’s life bright” ತೇಳಿ ರಾಷ್ಟಪತಿ ದಿ॥ ಅಬ್ದುಲ್‌ ಕಲಾಂನವರ ಅದ್ಭುತ 
ಸಾಲ್‌ಗಳನ್ನ ನೆನಪಾದೆ. ಈ ಕಾಲ ಇಳೆಯ ತೊಳೆಯಕೆ ಮಳೆ ಸುರಿಕಾಕನ ಮಳೆ 
ಹನಿದು ತ ತಾಳಕ ಹೆಜ್ಜೆಯಿಟ್ಟ್‌ ತೇಲಿಕಂಡು ಇದ್ದ ಕಪ್ಪು ಕೊಡೆಗಳ್‌ದ್‌ ತಲೆ ಚಂಡಿ 
ಆಗದೆ ಕಾಪಿಡುವ ಮುಚ್ಚಳದಂಗೆ (ಗೊರ್‌ಗದಂಗೆ) ಬೀಗಿ ಹೋದ ಕೊಡೆಗ Yr 
ಅಜ್ಜನ ಕೊಡೆತೇಳಿ ದೊಡ್ಡ ಕೊಡೆನ ಹಿಡಿತಿದ್ದ ಕಾಲಲಿ ಮರದ್ದು ಕೊಕ್ಕೆ ಕಾಲ್‌ 
ದೊಡ್ಡ `ಕೊಡೆನ ಈಗಿನವು ಯಾರ್‌ ಹಿಡಿದುಲ್ಲೆ. “ಗೂಡೆಗಳಿಗೆ ಮುಜುಗರ Ku 
ಈಗೀಗ ಅದೇ ಆಕಾರದ ಕಾಲ್‌ನ ದೊಡ್ಡ ದೊಡ್ಡ ಕೊಡೆಗ ಬೇರೆ ಬೇರೆ ಹೊಸ 
ಹೊಸ ವಿನ್ಯಾಸಲಿ ಅರಳುತ್ತಾ ಉಟ್ಟು, ಈಗಿನ ಕಾಲಲಿ ಗೂಡೆಗ ಟ್ರೆಂಡ್‌ ಆಗಿ 
ಅಲಂಕರಿಸು ತಾವೊಳೊ. 
ಭಾರೀ ಹಿಂದಿನ ಕಾಲಂದ ಅಂದರೇ ರಾಜರ ಕಾಲಂದಲೇ ಕೊಡೆಗಳಿಗೊಂದು 
ವಿಶಿಷ್ಟ ಸ್ಥಾನ ಇತ್ತ್‌. ಊರ್‌ ಪಟೇಲ್ರ್‌ಸ ಕೊಡೆ ಹಿಡ್ಜ್‌ ಗೌರಿ ಉತ್ಸವ ಪರಿನ 
ೋಡೊ ಳೊ. ಮೊದ್ದು ಮಕ್ಕಳಿಗೂ ಕೊಡೆ ಹಿಡಿಯುದು. ವಿಜ ಂಭಣೆಯ ಪ್ರತೀಕ 
ಸ್ವೀ ಕರಿಸು ಎವೆ. ಆ ಕಾಲ ಲಿ ಬರೀ ಕಪ್ಪು ಬಣ್ಣದ ಕೊಡೆಗ ಮಾತ್ರ ಇದ್ದುದರ್‌೦ದ 


ಹಿಂ ಹ, 





ಅದರ ಮೇಲೆ ಬಣ್ಣದ ಬಟ್ಟೆನ ಹಾಸುತ್ತ ಇದ್ದೊ. 

ಸ್ಟಿಚ್‌ ಮೇಲೆ ಒಮ್ಮೆ ಬೆರಳ್‌ ಇಸಿರೆ ಸಾಕ್‌ ಕೊಡೆಗೆ ಎಲ್ಲಿಲ್ಲದ ಹುರುಪು, 

ಅನುಮತಿ ದೊರೆತದ್ದೇ ತಡ ಒಮ್ಮೆಗೆ ಅರಳಿ ನಕ್ಕ್‌ ಕ್ಷಣ ಮಾತ್ರಲಿ ತನ್ನ ಜವಾಬ್ದಾರಿನ 

ನಿಭಾಯಿಸಿ ಬುಟ್ಟದೆ. ಯಾವ್ಯಾವ ಆಕಾರಲಿ ಕೊಡೆಗ ಅಂಗಡಿಗೆ ಬಂದೊಳೊತೇಳೆ 
“ನ್ಯಾನೋ ಕೊಡೆ' ತೇಳ್ವ ಕೈ ಬೆರ್‌ ಆಕಾರದ ಸಣ್ಣ ಕೊಡೆಗ ಸ ಎಲ್ಲಾ ಕಡೇಲಿ 
ವಾಪಿಸಿಕಂಡ್‌ ಅಚ್ಚರಿ ಮೂಡಿಸುತ್ತಾ ಉಟ್ಟ್‌. ಸಣ್ಣ ಮಕ್ಕ ಅಂತೂ ಅವು 'ಹೇಳ್‌ದ್ದೇ 
ಆತುತೇಳ್ದ ಹಠ. ಜೊತೆಯವು ಹತ್ರ ಇದ್ದಂಗೆ. ಜಾಹಿರಾತ್‌ಲಿ ಗುರುತಿಸಿಕಂಡ್‌ ಇದ್ದಂಗೆ 
ಕೊಡೆಗಳನ್ನ ತಕೊಣೋಕುತೇಳ್ವ ಆಸೆ. ಸರಿಯಾಗಿ ಸನ್‌ ಬ್ರಾಂಡ್‌, ಜಾನ್‌ಸನ್‌ 
ಪೋಷಿತೇಳ್ವೆ ಅದೆಷ್ಟು ಕಂಪೆನಿಗಳ ಆಕರ್ಷಕ ಕೊಡುಗೆ ನೀಡ್ವ ಜಾಹಿರಾತ್‌೦ದ ಮಕ್ಕಳ್‌ನ್ನ 
ಕೈಬೀಸಿ ಕರ್‌ದವೆ. 

ಶಾಲೆಗೆ ಹೋಗ ಮಕ್ಕಳಿದ್ದರೆ ಮನೇಲಿ ಶಾಲೆ ಸುರು ಆದಂಗೆ ಮಾಡೋಕಾದ 
ಸಿದ್ಧತೆ ಜತೆಲಿ ಕೊಡೆ ಜೋಡಿಸುದು ಒಂದು. ಕೊಡೆ ತಕಂಡ್‌ ಅದರ ಒಳ್ಳೆ ಸೂಜಿದಾರಂದ 
ಇಲ್ಲರೆ ಪೈಂಟ್‌೦ದ ಮಕ್ಕಳ ಹೆಸ್ರು ಇಲ್ಲರೆ ಇನ್ನಿಯಲ್‌ ಹೊಲ್ಟ್‌ ಬರ್ಟ್‌ ಗುರುತು 
ಮಾಡಿಕಳ್ಳುವ ಜಾಗೃತೆ ಅಮ್ಮಂದ್‌. 

"ಜೋರಾಗಿ ಮಳೆ ಬಾತ್‌... ಗದ್ದೇಲಿ ನೀರಾತ್‌.' ಈ ಹಾಡ್‌ನ ಕೇಳ್‌ಕಾಕನ 
ಸಣ್ಣದರಲ್ಲಿ ನಡೆತಿದ್ದ ನೆನಪ್‌ನ ಹೆಜ್ಜೆಗ ನಮ್ಮ ಕಾಲ್‌ನ್ನ ಕುಣ್‌ಸುವೆ. ನಾವು ಸಣ್ಣದಿರ್‌ಕಾಕನ 
ಗದ್ದೆ ಏರಿ ತೋಡ್‌ಕರೆಂದ ಹಿಡ್ಬ ಏಡಿಗಳ ಮಡಚಿದ ಕೊಡೇಲಿ ತುಂಬಿಕಂಡ್‌ 
ಮನೆವರೆಗೆ ತಂದ್‌ ಬಿಡುತ್ತಾ ಇದ್ದೊ ಈ ಚೇಷ್ಟೆಳ್‌ಂದ ಕೊಡೇಲಿ ತೂತಗ ಬಿಡಿಸುಕಾಕನ 
ಆಕಾಶದ ವೆ ೈವಿಧ್ಯಮಯ “ದರ್ಶನ ಆತಿತ್ತ್‌ 

ವಳೆಗೆ 'ಮುರಿದೆ ಗುಡುಗು ಬಂದರೆ. ಅಳುಂಬೆ ಏಳುದು ಗ್ಯಾರಂಟಿತೆ ಳ್ಬು ನಮ್ಮ 
ಅಜ್ಜಂಗೆ ಗೊತ್ತಿತ್ತ. ವರ್ಸ ವರ್ಸ ಅಳುಂಬೆ ಏಳ್ವ ಜಾಗ ನಮಗೆ ಗೊತ್ತಿದ್ದದೆ. ಗುಡುಗಿಕೆ 
ಶುರು ಆದಂಗೆ `ಅಳುಂಬೆ ಹುಡಿಕಿಕೆ ಶುರು ಅದೆ. ಒಂದು ವೇಳೆ “ಆಕಸ್ಮಿಕ ಇಲ್ಲರೆ 
ಅನಿರೀಕ್ಷಿತ ಆಗಿ ಅಳುಂಬೆ ಸಿಕ್ಕಿರೆ ಕೊಡೆನೇ' ಅದರ ತುಂಬಿಸಿಕಣಿಕೆ ಒಳ್ಳೆದು. 
ಅಳುಂಬೆಲಿ ಸಣ್ಣ ಅಳುಂಬೆ ಸಿಕ್ಕರ. ಹೆಪ್ಪು ಹೆಪ್ಪು ತೆಗ್ಟ್‌ ಕೊಡೇಲಿ ತುಂಬಿಕಂಡ್‌ ತಂದ್‌ 
ಅಮ್ಮನ ಮಡಿಲಿಗೆ ಸುರಿತಾ ಇದ್ದೊ ದಪ್ಪ ದಪ್ಪ ಅಳುಂಜಿ ಸಿಕ್ಕಿರೆ ಹಣ ಕೈ ಸೇರ್‌ದಷ್ಟು 
ಖುಷಿ ಬುಡಿ. 

ಹಿಂಗೆಲ್ಲಾ ಬಳಕೆ ಆಗಿ ಕೊಡೆ ಕಡ್ಡಿ ಮುರ್ಬ್‌, ಮುರ್ಬ್‌ ಓರೆ ಕೋರೆ ಆಕನ 
ಸರಿಮಾಡಿಕೆ ನಮ್ಮ ಅಜ್ಜ ರೆಡಿಯಾಗಿದ್ದವೆ. ತುಂಬಾ ಸಣ್ಣದಾಗಿ ಗಮನಿಸಿಕಂಡ್‌, 
ಅದರೆಲ್ಲಾ ಜೋಡಿ, ಸಲಿಗೆ ಕಟ್ಟಿ ಸೂಜಿನೂಲ್‌ಂದ ಹೊಲ್ಫ್‌, "ಲಾಯಿಕೆ ಇಟ್ಟುಕಣಿ 
ಇನ್ನು ಮುಂದೆ ಮುರ್ಸ್‌ ಹೋದರೆ ನನ್ನಿಂದ ಸರಿ ಮಾಡಿಕೆ “ಆದುಲೆ'ತೇಳಿ ಗತ್ತ್‌ಂದ 
ಹೇಳ್ತ ಇದ್ದೊ. ಆದ್ರೂ "ಮತ್ತೆ ಅವರ ಸತ್‌ ತಿರುಗಿ ತಿರುಗಿ "ಹೊಲ್ಟ್‌ ಕೊಡಿ, ಫ್ಲೀಸ್‌ 
ಸರಿಮಾಡಿಕೊಡಿ'ತೇಳಿ ಗ ಮಾತ್ರ ನಿಲ್ಲಿಸುತ್ತಾ ಇತ್ತೆ. ಅಷ್ಟಕ್ಕೆ ನಮಿಗೆ 
ಒಬ್ಬಂಗೆ ಒಂದೊಂದು ಕೊಡೆ ಸ ಇರ್‌ತಿತ್ತೆ. ಇಬ್ಬರಿಗೂ ಸೇರಿ ಒಂದು ಕೊಡೆ 
ಕೊಡುತ್ತಾ ಇದ್ದೊ, ಆಗ ಹೊಡೆತಿದ್ದ sk ಮಳಿಗೆ ನಮ್ಮ ಮೈ ಅರ್ಧದಷ್ಟ್‌ ನೀರ್‌ 


ಹಿಂಗಾರ 





ಕುಡಿತ್ತಾ ಇತ್ತ್‌. ಮಳೆ ನೆನ್ನಿಕಂಡ್‌ ಹೆಕ್ಕಿದ ಮಾವಿನ ಹಣ್ಣ್‌, ಕಾಡುಹಣ್ಣು ತಿಂದುಕಂಡ್‌ 
ಆ ಮಳೆ ನಮಿಗೆ ಲೆಕ್ಕಲ್ಲಿತೇಳಿ ಹ ಇದ್ದೊ. 

ಹಿಂದಿನ + 'ಅಜ್ಜಂದರ್‌ ಎಲ್ಲಿಗಾದ್ರು “ಹೋಗಿ ಬಾಕನ ಕೊಡೆ ಮರ್‌ತ್‌ 
ಮಳೆಗೆ ಸಿಕ್ಕಿಕಂಡ್‌ ನೆನ್‌ಕಂಡ್‌ ಬಾಕನ ದೊಡ್ಡದೊಂದು ಬಾಳೆ ಎಲೆ ಇಲ್ಲರೆ ಅಗಲದ 
ಕೆಸದ ಎಲೆನ ತಲೆಮೇಲೆ ಹಿಡ್ಜ್‌ಕಂಡ್‌ ಆರಾಮಾಗಿ ನಡ್ಲ್‌ಕಂಡ್‌ ಬರ್ತಾ ಇದ್ದೊ. 
ತೋಟಲಿ, ಗದ್ದೆಲಿ ಕೆಲ್ಸ ಮಾಡುವವು ಕೂಡ ಕೊಡೆಗೆ ಬಣ್ಣ ಬಣ್ಣದ "ಪ್ಲಾಸ್ಟಿಕ್‌ನ 
ಟೊಪಿಯಂಗೆ ಹೊದಿಕೆನ ತಲೆಗೆ ಸಿಕ್ಕಿಸಿಕಂಡ್‌ ಕೆಲ್ಸ ಮಾಡುದರ ನೋಡ್ರೆ ಹಸಿರು 
ಗಿಡಲಿ ಅಲ್ಲಲ್ಲಿ ಬಣ್ಣ ಬಣ್ಣದ ದುಂಬಿ ಕುದ್ದಂಗೆ ಕಂಡದೆ. ನೋಡೆ ಕಣ್ಣು ತುಂಬಿದೆ. ಪ್ರತಿ 
ಮಳೆಗಾಲಲಿ ಮನೆಗಳಲ್ಲಿ ತಿ೦ಬಕ್ಕೇನ್‌ ಬರ ಇಲ್ಲೆ. ಮಾವಿನ ಹಣ್ಣ್‌, “ಹಲಸಿನ ಹಣ್ಣ್‌ 
ಬೇಕಷ್ಟು ಸಿಗ್‌ತಿತ್ರ್‌ ಅದರದ್ದೇ ನಮ್ಮ ಹೊಟ್ಟೆ ತುಂಬಿತಿತ್ತ್‌. ಅಡಿಗೆ ಮನೇಲಿ ಅಡಿಗೆಗೆ 
ಬೇಕಾದ್ದ್‌ ಸೊಪ್ಪು, ಹಲಸಿನ ಬೀಜ, ಕಾಡುಮಾವು, ಕಣಿಲೆ ತೇಳಿ ಊಟ ರುಚಿ- 
ರುಚಿ೦ದ ಚಪರಿಸಿ ಕಂಡ್‌ ತಿಂಬಕೆ ಬೇಕಷ್ಟು ಸಾರಿಗೆ ಸಿಗ್‌ತಿತ್ತು ಇದರೆಲ್ಲಾ ಬಳಸಿಕಂಡ್‌ 
ತಾಳ್ಕೆಂದ ತಯಾರ್‌ ಮಾಡ್‌ತ್ತಿದ್ದ ಅವ್ವ ಮತ್ತೆ ಅಮ್ಮ. ಈಗ ನಮಿಗೆ ಇದೆಲ್ಲಾ ಸಿಗುದು 
ಸ್ವಲ್ಪ ಕಷ್ಟ ಸಿಕ್ಕಿರೆ ಸ ರುಚಿ ರುಚಿಂದ ತಿಂಬಕೆ ಮಾಡಿಕೆ ವ್ಯವದಾನ ಇಲ್ಲೆ) ಕೆಲ್ಸ ಇಲ್ಲದೆ 
ಆಕಾಶ ಡೀ ಕುದ್ದುಕಂಡ್‌ ಕೊಡೆ ರಿಪೇರಿ ಮಾಡ್ತ ಅಜ್ಜಂದಿರಿಗೀಗ ಪುರುಸೊತ್ತೆ 
ಇಲ್ಲೆ, ಪ್ರತಿ ಸಂತೆಲಿ ಕೊಡೆ. ರಿಪೇರಿ ಮಾಡಿಕೆ ಹಾಜರಾಗಿದ್ದವೆ. ರಿಪೇರಿ ಚಾರ್ಜು 
ಮಾತ್ರ ಭಾರೀ ದುಬಾರಿ ಆಗಿದ್ದದೆ. ಚೌಕಾಸಿ ಮಾಡ್ತ ಗಿರಾಕಿಗೇನು ಗೊತ್ತಿದ್ದದೆ. ಇವರ 
ಕೆಲ್ಸ ಮಳೆಗಾಲಲಿ ಮಾತ್ರತೇಳಿ. ಬೇರೆ ದಿನಲಿ ರಸ್ತೆ ಬದಿಲಿ ಕೊಡೆ ರಿಪೇರಿತೇಳಿ ಹರ್ಬ 
ಹಳೇ ಕೊಡೆ ಇಸಿಕಂಡು ಕುದ್ದರೆ ಗಿರಾಕಿಗೆ ತನ್ನ ಕೊಡೆ ಲಾಯಿಕ ಅರಳುತ್ತುಟ್ಟೊತೇಳ್ವ 
ಆತಂಕ! ಅದೆಷ್ಟು ಹೊಸ-ಹೊಸ ಮಾದರಿಯ ಆಧುನಿಕತೆ ಕಂಡರೂ ಕೊಡೆ ಕೇಳ್‌ಕಾಕನ 
ಮೊದ್ದು ಕಪ್ಪು ಕೊಡೆಯಷ್ಟೆ ಸಿಗುತ್ತಿದ್ದದು. ಹಿಂಗೆ ಕಪ್ಪು ಕೊಡೆಗಳೇ ಕೊಡೆಯ 
ಮೂಲ ಸರೂಪತೇಳಿ ದೃಢೀಕರಿಸಿ ಬಿಟ್ಟುಟು. ಬಿಳಿ ಹಾಳೆಗೆ ಕಪ್ಪು ಅಕ್ಷರಗ ಅಥವಾ 
ಚಿತ್ರ ಹೆಂಗೆ ಲಕ್ಷಣ ಉಟ್ಟೊ ಹಂಗೆ ಇಳೆಗಿಳಿಯುವ ಹನಿಯ ಕಲರವಕ್ಕೆ ಮದ್ದಳೆಯಾಗುವ 
ಕಪ್ಪು ಕೊಡೆಗಳೇ ಲಾಯಿಕ. ರಭಸಂದ ಬೀಸುವ ಗಾಳಿಗೆ ಹಾರಿಹೋಗುವ ಕೊಡೆಗ, 
ಭರತ ಮಡಿಚಿ ಬಿಡಿಸಿಕೆ ಆಗದೆ ಇರ್ವ ಕೊಡೆಗಸ ಉಟ್ಟು. ಹಿಂಗೆ ಕೊಡೆಂದ ಸಾಕಷ್ಟು 
ಪ್ರಮೇಯ ಹಲವರ ಗಮನಕ್ಕೆ ಬಂದುಟ್ಟು ಮಳೆ ಬಿದ್ದುಕಂಡಿದ್ದರೂ ಇಟ್ಟ ಸಳಲಿ 
ಮರ್‌್‌ಬುಟ್ಟು ಹೋದ ನಮ್ಮಿಂದ ದೂರಾದ 'ಕೂಡೆಗಳೆಷ್ಟೋ ಒಳೋ. ಏನಾದರಾಗಲೀ.. 
ಕೊಡೆಗ ಮಾತ್ರ ಮಳೆ ಹನಿ ಹಾಕಿಕಂಡ್‌ ಜೋರಾಗಿ ಬಾಕನ ಅದರ ಸ್ಪರ್ಶಕ್ಕೆ 
ನಾಚಿಕಂಡ್‌ ಮೊಗ್ಗಾಗದೆ ಬಗ್ಗಿ ಅರಳಿಕಂಡ್‌ ನಳನಳಿಸುತ್ತಾ ಕ೦ಡದೆ. 


ಈ ಎಂ.ವಿ. ಮೋಹನ್‌ ಕುಮಾರ್‌ 
ಭದ್ರಗೋಳ ಗ್ರಾಮ ಮತ್ತು ಅಂಚೆ 
ತಾರಿಕಟ್ಟೆ, ತಿತಿಮತಿ 


ಪ್ರಾ... 


ಯನ ಪಥಿ 


ಭಾರತೀಯ ಸೇನೆಲಿ ಕ್ಯಾಪ್ಟನ್‌ ಲಿಶ್ಶಿತಾ ಅಯ್ಯಪ್ಪ ಬಾರಿಕೆ 


ಕ್ಯಾಪ್ಟನ್‌ ಲಿಶ್ಮಿತಾ ಅಮೃಪ್ಪನವು ಮಡಿಕೇರಿಯ | 
ನ “ಬಡಾವಣಿ ನಿವಾಸಿ ಬಾರಿಕೆ ರತ್ಮಶೀಲಾ ಜಣ 
ಮತ್ತೆ ಅಯ್ಯಪ್ಪನವರ ಎರಡನೆ ಮಗಳು. ಹುಟ್ಟಿದ kk 
10ನೇ ತಿಂಗಳಲ್ಲಿ “ಕಲ್ಪತ' ಶಿಶುಪಾಲನೆಯಲ್ಲಿ ತಮ್ಮ § 
ಜೀವನದ ಮೊದಲ ಮೆಟ್ಟಲೇರಿ ಶಿಸ ಬದ್ಧ ಹ 
ಬೆಳವಣಿಗೆಯನ್ನ ಶುರು ಮಾಡ್ವೂ ಮುಂದೆ ಸಂತ , * 
ಜೋಸೆಫ ಸ್ಕೂಲ್‌ಲಿ ಎಲ್‌.ಕೆ.ಜಿ ಯಿಂದ ಹತ್ತನೆಯ | 
ಮಗ (ಎನ್‌.ಸಿ.ಸಿ. ತರಭೇತಿಯೊಂದಿಗೆ) ಹ 
ದ್ಯಾಭ್ಯಾಸ ಮುಗಿಸಿದೊ. ಅಲ್ಲಿಂದ ಮಂಗಳೂರಿನ ೬ 
ಸ ಕಾಲೇಜಿಲಿ ಪಿಯುಸಿ ಮಾಡಿ" 
ಬೆಂಗಳೂರಿನ ಎಸ್‌.ಎಂ.ವಿ.ಟಿ. ಕಾಲೇಜಿಲಿ ಸಿವಿಲ್‌ ಇಂಜಿನಿಯರಿಂಗ್‌ ಪದವಿನ 
ಗಳ್‌ಸಿದೊ. ನಂತರ ಬೆಂಗಳೂರಿನ ನಾಗಾರ್ಜುನ ಕಂಪೆನಿಲಿ ಕೆಲಸಕ್ಕೆ ಸೇರ್‌ಕಂಡೊ. 
ಕೆಲಸಲಿ ಇರ್ಕಾಕನೆ ಭಾರತೀಯ ಸೇನೆಗೆ ಲೆಪ್ಟಿನೆಂಟ್‌ ಹುದ್ದೆಗೆ ಆಯ್ಕೆ ಆಗಿ ಮದ್ರಾಸ್‌ಲಿ 
11 ತಿಂಗಳ ತರಬೇತಿನ ಮುಗಿಸಿದೊ. ಅಲ್ಲಿಂದ ಜಾರ್ಕಂಡ್‌ ರಾಜ್ಯದ ರಾಂಜಿಲಿ 
ಸುಮಾರು ಎರಡುವರೆ ವರ್ಷ ಕೆಲಸ ಮಾಡ್ಕೊಳೊ. ನಂತರ ಕ್ಯಾಪ್ಟನ್‌ ಆಗಿ ಬಡ್ತಿ 
ಪಡ್ಚೊ. ಜೂನಿಯರ್‌ ಸಂಗೀತ ಅಭ್ಯಾಸ ಮಾಡಿ ಹಾಡ್‌ಗಾರಿಕೆಲಿ, ಶಾಲೆ 5ಲಿ ನಡೆವ 
ಭಾಷಣ ಸರ್ಧೆಲಿ ಭಾಗವಯ್‌ಸಿಳೂ. ಸಣ್ಣದರಿ ೦ದಲೇ ಎನ್‌.ಸಿ.ಸಿ. ಗೆ ಸೇರಿ ದೇಶಸೇವೆ 
ಮಾಡಕುತ ಆಸೆ ಇವುಕೆ ಇತ್ತು ಇಂದ್‌ 'ಅವರ ಆಸೆ ಈಡೇರ್‌ದಂಗೆ ಆಗುಟ್ಟು. 
ಸಣ್ಣದರ್‌೦ದ ಯಾವುದೇ ಆಟೋಟಗಳ್‌ಲಿ ಸೇರದಿದ್ದರೂ ಸೇನೆಯ ತರಬೆ ನೇತಿ 
ಸಮಯಲಿ ಎಲ್ಲಾ ಕಷ್ಟಕರ ಸಂಗತಿಗಳ್‌ನ ಚಲಬಿಡದೆ ಮಾಡ್ಕೊ ಛೂ. ಮನ್‌ಸಿದ್ದರೆ 
ಯಾವುದೇ ವಿಷಯ ಕಷ್ಟ ಇಲ್ಲೆತ ತೋರಿಸಿಕೊಟ್ಟೊಳೊ. ಸದ್ಯ ಭಾರತೀಯ ಸೇನೆಲಿ 
ಸೇವೆ ಮಾಡ್‌ತ್ತಿರುವ ಗೌಡ ಜನಾಂಗದ ಏಕೈಕ ಮಹಿಳೆ ಇವು ಇವರ ಈ ಸಾಧನೆ 
ಎಲ್ಲಾ ಗೌಡ ಜನಾಂಗದ ಗೂಡೆಗಳಿಗೆ ಸೂರ್ತಿಯಾಗಿ ಸೈನ್ಯಕ್ಕೆ ಸೇರುವಂತಾಗಲಿ 
ಇವು ಸೇನೆಲಿ ಇನ್ನೂ ದೊಡ್ಡ ಹುದ್ದೆನ ದಿ ಪಡ್ಸ್‌ ನಮ್ಮ ಹ ಕೀರ್ತಿ ಪತಾಕೆನ 
ಹಾರಿಸಿಕೆ ಭಗವಂತ ಎಲ್ಲಾ ರೀತಿಂದ ಅನುಗಹಿಸಲಿ "ಅಂತ ಹಾರೈಸೊನ. 





ಸಂಗ್ರಹ - ಚೊಕ್ಕಾಡಿ ಪ್ರೇಮ ರಾಘವಯ್ಯ 
ಟಿ. ಜಾನ್‌ ಲೇಔಟ್‌, ಮಡಿಕೇರಿ 
ಮೊ. : 9900992360 


ವ್ಯಕ್ತಿ ಪರಿಚಯ 
ಸಮಾಜ ಸೇವಾ ಧುರೀಣ ಶ್ರೀ ತೋಟಂಬೈಲು ಎಂನಾಣಯ್ಯ 85.೬8 
ಕಾವೇರಿ ನದಿ ತೀರದ ಪ್ರಕೃತಿಯ ರಮ್ಯ ಪ ಕೊಡಗ್‌ ಜಿನ" ಸಿದ್ಧಾಪುರದ 
ಕುರುಬರ ಮೊಟ್ಟೆ ಎಸ್ಟೇಟ್‌ನ ಮಾಲೀಕರಾದ "ಶ್ರೀ ಟಿ.ಎಂ. ನಾಣಯ್ಯನವು ಸರಳ 
ಗಣ್ಯವ್ಯ್ತಿಯಾಗಿದ್ದೊವು. ಕಾಫಿ, ಕಿತ್ತಳೆ ಮೆಣ್‌ಸ್‌, ಯಾಲಕ್ಕಿಗೂ ಹೆ ಸರಾದ ಕೊಡಗ್‌ಲಿ 
ಗಾ ಇವು ಸಮಾಜ ಸೇವೆಲಿ ಹೆಸ್‌ರ್‌ ಪಡ್ಕಂಡೊವು. 
ವೀರ ಯೋದರ್‌ನ ದೇಶ ಪ್ರೇಮಿಗಳ್‌ನ ರಾಷ್ಟಕ್ಕೆ 
ರ್ಪ್‌ಸಿದ ಕೀರ್ತಿ ಕೊಡಗ್‌ ಜಿಲ್ಲೆದ್‌. ಕರ್ನಾಟಕ 
ತೀರಿ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ 
ಹೊರತರ್‌ವ ತ ಮಾಸಿಕ ಹಿಂಗಾರ ಪತ್ರಿಕೆಲಿ 
| ಹಿರಿಯರ ನೆನ್‌ಪ್‌ನ ಲೇಖನ ತರ್‌ವ ಈ ಹೊತ್ತಲಿ. 
೫ | ಸುಮಾರ್‌ ಒಂದುವರ್‌ ಲಕ್ಷದಷ್ಟಿರುವ ಕೊಡ್ಸ್‌ ಗೌಡ 
"| ಜನಾಂಗದ ಮುಖ್ಯವಾಹಿನಿಲಿ ವೊಂದಾಗಿ ಜಿಲ್ಲೆನ 
೫ | ಸಂಪತ್ತ ಸಮೃದ್ಧಿಗಾಗಿ, ಸಾಮಾಜಿಕವಾಗಿ, 
ರಾಜಕೀಯವಾಗಿ ಸೇವೆ ಮಾಡ್‌ದ ಹಿರಿಯೊವ್‌ರ 
ಜನಾಂಗದ ಸೇವೆ ಬಹು ಮುಖ್ಯ ಪಾತ್ರ ವಹಿಸುಟು. 
ಅದರ್‌ಲಿ ಬಂದವೆ ಗೌಡ ಸಮಾಜಲಿ ಸುಮಾರ್‌ 
ಮೂವತ್ತು ವರ್ಷ ಸೇವೆ ಸಲ್ಲಿಸಿದ ಶ್ರೀ ತೋಟಂಬೈಲು ಎಂ. ನಾಣಯ್ಯನವು. 
ನಾಣಯ್ಯನವರ ಅಪ್ಪ ಶ್ರೀ ತೋಟಂಬೈಲು ಮಾದಪ್ಪನವು ಇವು ಹೆಸರಾಂತ ಕಾಫಿ 
ಬೆಳೆಗಾರರ್‌. "ಅರಣ್ಯ ಇಲಾಖೆಲಿ ರೇಂಜರ್‌ ಆಗಿ ನಿವೃತ್ತಿ ಆದಮ್ಯಾರೆ ಸಿದ್ಧಾಪುರ 
ಪ್ರೌಢಶಾಲೆಯ ಸ್ಥಾಪಕ ಅಧ್ಯಕ್ಷರಾಗಿದ್ದೊ. ಸಿದ್ದಾಪುರ “ಟೌನ್‌ ಸಹಕಾರ ಸನದ 
ಅಧ್ಯಕ್ಷರಾಗಿ ಎರಡ್‌ ಸಲ ಸೇವೆ ಸಲ್ಲಿಸ್ಕೊಳೊ. ಕೂರ್ಗ್‌ ರೆಡ್‌ಕ್ರಾಸ್‌ ಸ್ಮೆಲಿ 
ಉಪಾಧ್ಯಕ್ಷರಾಗಿ ಸೇವೆ ಮಾಡ್ಕೊಳೊ. ಅ ದಾನ ಧರ್ಮಲಿ ಅದರ್‌ಲೂ ಭಾ 
ಬರೊವುಕೆ ಸಹಾಯ ಹಸ್ತ ಸಿದ್ಧ ಇರ್‌ತಿತ್ರ್‌ 
1938ರ್‌ಲಿ ಜನಿಸಿದ "ನಾಣಯ್ಯನವು "`ಮೈಸೂರ್‌ನ ರಾಮಕೃಷ್ಣಾಶ್ರಮಲಿ ಓದಿ 
ಮುಂದೆ ಬೆಂಗಳೂರ್‌ನ ಸೆಂಟ್ರಲ್‌ ಕಾಟ್‌ ಬಿ.ಎಸ್ಸಿ. ಪದವಿ 'ಪಡ್ಚೊ ಕನ್ನಡದ 
ಹೆಸರಾಂತ ಸಾಹಿತಿಗಳಾದ ಜಿ.ಪಿ. ರಾಜರತ್ನಂ ಎನ್‌.ವಿ. ಪರಮೇಶ್ವರ ಭಟ್‌ ಅವರ್‌ನ 
ಆಗಾಗ ಸ್ಮರಿಸೊವು ಶ್ರೀ ನಾಣಯ್ಯನವು. ಹಾಕಿ ಇವರ ಮೆಚ್ಚಿನ ಆಟ ಬೆಂಗಳೂರ್‌ನ 
ಸರ್ಕಾರಿ ಲಾ ಕಾಲೇಜ್‌ಲಿ ಓದಾಯಿರ್‌ಕನ ಹಾಕಿ ಕ್ಯಾಪ್ಟನ್‌ ಆಗಿದ್ದೊ. ಹೆಸರಾಂತ 
ಹಿರಿಯ ವಕೀಲ ಎಸ್‌.ಜಿ. ಸುಂದರ ಸ್ವಾಮಿ ಅವರ ಕೈ “ಳ್‌ಗೆ ಹಂಗೆ ಮಡಿಕೇರಿಲಿ 
ಇವರ ಕುಟುಂಬದ ಚಂಗಪ ವಕೀಲರ್‌' ಇವರ ಹತ್ತಸ' ಪ್ರಾಕ್ಟೀಸ್‌ ತಕಂಡೊಳೊ. 
ಇವರ ಅಪ್ಪ ತೀರಿಹೋದಮ್ಯಾಲೆ ನ್ಯಾಯಾಂಗ ಕ್ಷೇ ತ್ರಲಿ ಮುಂದುವರಿಯಕೆ 
ಆತ್‌ಲೆ. 1908ರ್‌ಲಿ ಕೊಡಗ್‌ ಗೌಡ ವಿದ್ಯಾಸಂಘದ ಸ್ಥಾಪಕ "ಅಧ್ಯಕ್ಷರಾದ ಕುಂಬಗೌಡನ 
ಕುಶಾಲಪುನವರ ಮನೆತನದ ಮುದ್ದಪ್ಪನವರ ಮಗಳು "ಶಾರದಮ್ಮನವರ್‌ನ 1967ರ್‌ಲಿ 


ಹಿಲಂಗಾದ 





ಮೊದುವೆ ಆದೊ. ಅವು ಮನೆತನದ ಏಳಿಗೆಗಾಗಿ ಪತಿಯೊಟ್ಟಗೆ ಶ್ರಮಿಸಿ ತುಂಬು 
ಜೀವನ ನಡೆಸಿದ ಗೃಹಿಣಿ. ಸಿದ್ದಾಪುರ ಲಯನ್ಸ್‌ ಕ್ಷಬ್‌ನ ಮಹಿಳಾ ವಿಭಾಗಲಿ ಅಧ್ಯಕ್ಷೆಯಾಗಿ 
ದುಡ್‌ದೊಳೊ. ಇವುಕೆ ಇಬ್ಬೊರು ಗಂಡ್‌ ಮಕ್ಕ, ಒಬ್ಬು ಮಗಳ್‌. ಮೂರ್‌ ಜನ ಮಕ್ಕ 
ಎದ್ಕೆ ಬುದ್ದಿಲಿ ಮುಂದೆ ವಳೊ. ಹಿರಿಯೊವು ಡಾ| ದೀಪಕ್‌ ಡೆಂಟಿಸ್ಟ್‌ ತಗೆ 
ಬೆಂಗಳೂರ್‌ಲಿಯಿದ್ದರೆ ಎರಡನೆ ಮಂಜ ದರ್ಶನ್‌ ಪದವಿ ಮುಗ್‌ಸಿ ಅಪ್ಪನ ಹೆಗ್‌ಲ್‌ಗೆ 
ನಿತ್ತದ್‌ ಕಾಣ್ತಾವಳೊ. ಮಗಳ್‌ ಶಿಲ್ಪತೇಳವು ಎಂ.ಎ. ಸೈಕಾಲಜಿ ಅಲ್ಲದೆ ಮಂಗಳೂರು 
ವಿಶ್ವವಿದ್ಯಾನಿಲಯಲಿ ಬಿ.ಎ. ಪದವಿಲಿ 4ನೆ ರ್ಯಾಂಕ್‌ ಪಡ್ಚ್‌ ಕೊಡಗು ಗೌಡ ವಿದ್ಯಾಸಂಘದ 
ಪ್ರತಿಭಾ ಪುರಸ್ಕಾರ ಪಡ್ಬದ್‌ತೇಳಿಕೆ ಕುಸಿ ಆನ: ಶ್ರೀಮತಿ ಶಾರದಮ್ಮನವರ ತಂಗೆನ 
ಮೊದುವೆ ಆದವು ನಂಜಯ್ಯನ ಮನೆ ಸಣ್ಣಯ್ಯ ಪಟೇಲರ ಕುಡಿ ಶ್ರೀ ದೇವಿಪಸಾದವು. 
ಇಂತ ಮೂಲ ಹಿನ್ನೆಲೆಯಿರ್‌ವ ಟಿ.ಯಂ. "ನಾಣಯ್ಯನವು ಮತ್ತೆ ಶ್ರೀ ದೇವಿ ಪ್ರಸಾದವು 
ಜನಾಂಗ ಬಾಂದವುಕೆ ತುಂಬಾ ಬೇಕಾದವು. 

ಶ್ರೀ ನಾಣಯ್ಯನವರ ಅಣ್ಣ ಬೆಳ್ಳಪುನವು ಲಯನ್‌ ಡಿಸ್ಟ್ರಿಕ್ಟ್‌ ಗೌರ್ನರ್‌ ಆಗಿದ್ದೊ. 
ತಮ್ಮ ಮುದ್ದಪ್ಪ ಸೌದಿ ಅರೇಬಿಯಾಲಿ' ಕಣ್ಣ್‌ನ ತಜ್ಞರಾಗಿ ರಕ್ಷಣಾ ಇಲಾಖೆಲಿ ಸೇವೆ 
ಸಲ್ಲಿಸ್ಕೊಳೊ. "ಮತ್ತೊಬ್ಬ ತಮ್ಮ ಮೋಹನ್‌ ಇಂಜಿನಿಯರ್‌ ಆಗಿದ್ದ್‌ ಎಸ್ಟೇಟ್‌ನ 
ವ್ಯವಹಾರ ನೋಡಿಕೊಳ್ಳಾವಳೊ. 

ಶ್ರೀ ನಾಣಯ್ಯನವರ ಸಮಾಜ ಸೇವೆ ಬಹು ತರಲಿವುಟ್ಟು 1970 ರ್‌೦ದ ಸಿದ್ಧಾಪುರ 
ಪ್ರೌಢಶಾಲೆಯ ಆಡಂ ಮಂಡಳಿಲಿ ಹನ್ನೆರಡ್‌ ವರ್ಷ ಉಪಾಧ್ಯಕ್ಷರಾಗಿದ್ದ್‌ 1982ರ್‌ಂದ 
ಅಧ್ಯಕ್ಷರಾಗಿ ಮುಂದುವರ್ದೊ. ಈ ಶಾಲೆ ರಜತ ಮಹೋತ್ಸವ ಮಾಡಿಕೊಂಡುಟು. 
1976ರ್‌೦ದ ಮೈಸೂರ್‌ಲಿ ಕೊಡಗು ಗೌಡ ವಿದ್ಯಾರ್ಥಿ ನಿಲಯದ 
ಖಜಾಂಚಿಯಾಗಿದ್ದೊವು. ಆ ಸಂದರ್ಭ ವಿದ್ಯಾರ್ಥಿ ಭವನ ಆತ್‌. 1980ರ್‌೦ದ 88 ಕೆ 
ಮುಟ್ಟ ಕಲ್ಯಾಣ ಮಂಟಪ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿದ್ದ್‌ ಈ ಅವಧಿಲಿ ಕಟ್ಟಡ 
ನಿರ್ಮಾಣ ಆತ್‌. ಹಂಗೆ ಜಿಲ್ಲೆನ ಹಲವಾರ್‌ ಗೌಡ ಕಲ್ಯಾಣ ಮಂಟಪಗ ಗೌಡ 
ಸಮಾಜಗ ಇವರ ಅಧಿಕಾರವಧಿಲಿ ಆತ್‌. ಈ ಕೆಲ್ಪಕ್ಕೆಲ್ಲಾ ಸೂಕಿ ೯ ಅವರ ಆಪ್ತರಾದ 
ಹಿರಿಯವರ ಆಶೀರ್ವಾದ ಮತ್ತೆ ಸಮಿತಿ ತಂಡದ ಸೂರ್ತಿ ತೇಳಕ. ಯಾವುದೇ 
ಕೆಲ್ಲಕ್ಕೂ ಸಮಿತಿ ತಂಡದ ಸಹಕಾರ ಮುಖ್ಯ ಆಗಿದ್ದದೆ. 

"985 ರ್‌ಲಿ ಸುಳ್ಯಲಿ ಗೌಡ ಸಮ್ಮೇಳನ 'ನಡೆಕಾಕನ ಕೊಡಗ್‌ಂದ ಭಾರಿ ಸಂಕೆಲಿ 
ಹೋಗುವ ಕೆಲ್‌ಸ ಆಫ್‌ ಆಗ ಶ್ರೀಶೀಶ್ರೀ ಬಾಲಗಂಗಾಧರ ಮಾಸಾಮಿಯವು ಉದ್ರಾಟನೆ 


ಇ ಎ... ದ 


ಮಾಡ್ಬೊ. ಹಿಂಗೆ ಅವರ ಆಶೀರ್ವಾದ ದೇವಿಪ್ರಸಾದರ್‌ ಮತ್ತೆ ನಾಣಯ್ಯನವರ 
ಮೂಲಕ ಜನಾಂಗಕ್ಕೆ ಲಭಿಸುಟ್ಟು. 
ಕೊಡಗು ಮತ್ತು ದಕ್ಷಿಣ ಕನ್ನಡದ ಗೌಡ ಅಭಿವೃದ್ಧಿ ಸಂಘಲಿ 5 ವರ್ಷ ಅಧ್ಯಕ್ಷರಾಗಿದ್ದೊ 
ಸಿದ್ದಾಪುರ ಲಯನ್‌ ಕ್ಷಬ್‌ಲಿ pA ಸಲ ಅಧ್ಯಕ್ಷರಾಗಿ ಆಯ್ಕೆ. ಲಯನ್ಸ್‌ ಕ್ಯಾಬಿನೆಟ್‌ 
ಸದಸ್ಯರಾಗಿ 1981ರ್‌೦ದ 89ಕ್ಕೆ ಮುಟ್ಟ ಸೇವೆ ಗೌರವ ಹೊಂದ್ಯೊಳೊ ಇವು. 
ಲೋಕ ನಾಯಕ ಜಯ ಪ್ರಕಾಶ ನಾರಾಯಣರ ಸಂಪೂರ್ಣ ಕಾಂತಿಲಿ ಸಕ್ರಿಯವಾಗಿ 
ಭಾಗವಹಿಸಿದ್ದ ನಾಣಯ್ಯನವು ಒಂದೆರಡ್‌ ವರ್ಷ ಕೊಡಗ್‌ ಜಿಲ್ಲಾ ಜನತಾಪಕ್ಷದ 
ಖಜಾಂಚಿಯಾಗಿ ಕಾರ್ಯನಿರ್ವಹಿಸೊಳೊ. 


ಹಿಂಗಾರ ೨ 


ಯಾವ್ಲೇ ಕ್ಷೇತ್ರಕ್ಕೆ ಕೈ ಹಾಕಿರೂ ನಿಷ್ಟೆಂದ ಸೇವೆ. ಸರಳ ಸೌಜನ್ಯವ್ಯಕ್ತಿ ಸಮಾಜದ 
ಸಮಾರಂಭಗಳ್‌ಲಿ ಮಿಸ್‌ ಎತ್ತರಕ್ಕೆ ದನಿ ಏರ್ದಿತ್‌ಲೆ. ಪದವಿ ಪುರಸ್ಕಾರ "ಹುಡ್‌ಕಿಕಂಡ್‌ 
ಬಂದರೂ ಸಮಾಜಕ್ಕೆ ಹೆಚ್ಚಿನ "ಸೇವೆಗಾಗಿ ಹಾರೈ ಸ್‌ತಿದ್ದೊ. 2003ರ್‌ಲಿ ಕೊಡಗು 
ಗೌಡ ಫೆಡರೇಶನ್‌ನ ಸ ಸ್ಥಾಪಕಾಧ್ಯಕ್ಷರಾಗಿ ಹೋ ಪ | 

ಸಂಘಟನೆ ಸಮೃದ್ಧಿಗಾಗಿ ಕೊಡಗ್‌ ಗೌಡರಾದ ನಮ್ಮ ಗುರುತು ಎಸ್ಟ್‌ 
ಮುಖ್ಯತೇಳ್ದೊರ್‌ನ ತ್ತಿ ಕೋವಿ ಕುಲದೇವು ಗುರುತು ಸಂಕೇತನ ಇವು ಅಂಗೀಕರ್‌ಸಿ 
ಒಪ್ಪಿ ಗೌಡ ಸಮಾಜದ ಗ್ಹಾಡೆಲಿ ಕೆತ್ತಿಸ್ಕೊಳೊ. ಇವು ಇತ್ತೀಚೆಗೆ ದಿವಂಗತರಾದದ್ದ್‌ 
(8. ಗ 2020) ಜನಾಂಗಕ್ಕೆ ತ್ನುರಟಬರಣ್‌ ನ ನಷ್ಟ 

ಲೇಖಕಿಯಾಗಿ ನಾನ್‌ ಅವರ ಬಗ್ಗೆ ಒಂದೆರಡ್‌ ಮಾತ್‌ ಹೇಳೊಕು, ಅದ್‌ತೇಳೆ; 

ಕೊಡಗು ಗೌಡ ಸಮಾಜಲಿ 18 6-1991ರ್‌ಂದ 2003ರವರೆಗೆ ಅಧ್ಯಕ್ಷರಾಗಿ 
ಟಿ.ಯಂ. ನಾಣಯ್ಯನವ್‌ ಕೆಳಗೆನ ಗೌಡ ಸಮಾಜಕ್ಕೆ ದೂರದ ಸಿದ್ಧಾಪುರದ ತು 
ಮೊಟ್ಟೆ ಎಸ್ಟೇಟ್‌ ಅಲ್ಲಿಂದ ಬರ್ತಿದ್ದೊ. ಅವು ಕನ್ನಡ ಭಾಷೆನ ಮಾತಾಡೊವು ಅರೆಭಾಷೆ 
ಅಕಾಡೆಮಿನ 2ನೇ ಸಮಿತಿ ಅಧ್ಯಕ್ಷರಾದ ಕೊಲ್ಕದ ಗಿರೀಶ್‌ನವರ ಸ್ವಂತ ಸಂಬಂದಿನೂ 
ಹೌದು. ಕೊಡಗು ಗೌಡ ವಿದ್ಯಾಸಂಘದ ಅಡಿಲಿ 1997ಕ್ಕೆ ಕೊಡಗು ಸಂಗಾತಿ ಪಾಕ್ಷಿಕ 
ಪತ್ರಿಕೆ ಹುಟ್ಟಿತ್‌. 3-11-97ಕ್ಕೆ ಮಹಿಳಾ ಒಕ್ಕೂಟದ ರಚನೆ ಆತ್‌, ಒಟ್ಟಿಗೆ 7-11-97ಕ್ಕೆ 
ಸಾಂಸ್ಕೃತಿಕ ಅಕಾಡೆಮಿತೇಳಿ ರಚನೆ ಆತ್‌. ಈ ಮೂರು ವಿಭಾಗದವು ಸಂಘಟನೆ, ಕಲೆ, 
ಸಂಸ್ಕೃತಿ ಸಾಹಿತ್ಯನ ಕೊಡ್ಗ್‌ನ ಉದ್ದಗಲ ಆಕಾಶವಾಣಿ ಮೂಲಕ ಪತ್ರಿಕಾ ಮಾಧ್ಯಮ 
ಮೂಲಕ, ಹಿ ಸಂಘಟನೆ ಮೂಲಕ ಮಾಡ್ದ ಕೆಲಸನ ಇವು ಬಾರಿ ಮೆಚ್ಚಿದವು. 

ಇದೇ ಸಂದರ್ಭಲಿ ನಾನ್‌ ಹಸೆಮಣೆ ಪುಸ್ತಕ ಬರ್ಬ್‌ ಮುನ್ನುಡಿ ಬರ್‌ಸಿಕೆ ಗೌಡ 
ಸಮಾಜಕ್ಕೆ ಹೋಕಾಕನ ಅವು ನಾವೇ ಪ್ರಕಟಿಸುವೆತೇಳ್ವೊ “`ೂನೆಗಳಿಗೆಲಿ ನಾಣಯ್ಯನವು 
ಮತ್ತೆ ಕರ್ಣಯ್ಯನ ವಿಶ್ವನಾಥ ಇವಿಬ್ಬರೂ ಸೇರಿ ಮುನ್ನುಡಿ ಬರ್ಬ್‌ ಕೊಟ್ಟೊ. ಇವು 
ಬರ್‌ದ ಮುನ್ನು ಡಿಲಿ ಜನಪದತೇಳುವ ವಿಷಯಲಿ ಬ ಲಾಯ್ಯಾಗಿ ಬರ್ಟ್‌ ನನ್ನ 
ಆಶೀರ್ವದಿಸೊಳೂ. 

ಹಸೆಮಣೆ ಮೂರು ಮುದ್ರಣ ಕಂಡತ್‌. ಜಿಲ್ಲೆ, ರಾಜ್ಯ ಪ್ರಶಸ್ತಿಗ ಬಂದೊ. ಹಿಂಗಾಗಿ 
ನಾಣಯ್ಯನವು ಸದಾ ನನ್ನ ಮನಸ್‌ಲಿ ಹಸ್‌ರಾಗಿವಳೊ. ಗೌಡ ಜನಾಂಗದ ಪ್ರಮುಖರ 
ಸಭೆಲಿ ಗೌಡ ಮಹಿಳಾ ಒಕ್ಕೂಟದ ದ್ವಿತೀಯ ಹಾಲ್‌ ಸಮಾರಂಭಲಿ ಹಸೆಮಣೆ 
ಪುಸ್ತಕನ ಬಿಡುಗಡೆ ಮಾಡಿ ಗೌಡ ಜನಪ ಸಂಗ್ರಹದ ಬಗ್ಗೆ ಬಾರಿ ಲಾಯ್ಕಾದ 
ಭಾಷಣದ ಮಾತ್‌ಗ ಪತ್ರಿಕೆಲಿ ಬಂದಿತ್ತ, 

ಇವರ ಬಗ್ಗೆ ಲೇಖನ ಮಾಡಿಕೆ ಹಿಂಗಾರ ತ್ರೈಮಾಸಿಕ ಪತ್ರಿಕೆನ ಸಂಪಾದಕರಾದ 


ಕೂಡಕಂಡಿ ದಯಾನಂದನವು ನಂಗೆ ಅವಕಾಶ ಕೊಟ್ಟದಕ್ಕೆ ಅವುಕೆ ನಾನ್‌ ವಂದನೆ 
ಸಲ್ಲಿಸಿನೆ. 


2 ಬೈತಡ್ಕ ಜಾನಕಿ ಬೆಳ್ಳಪ್ಪ 
ರೇಸ್‌ಕೋರ್ಸ್‌ ರಸ್ತೆ ಮಡಿಕೇರಿ 


[3 eae 


ರಂಗ ಮಾಂತ್ರಿಕ ಜೀವನ್‌ ರಾಂ ಸುಳ್ಳ 


ಕಲೆ, ಸಾಹಿತ್ಯ ಹಂಗೆ ಸಂಸ್ಕೃತಿಂದ ಮಾತ್ರ | 
ಒಂದ್‌ ಬಾಸೆನ ಬೆಳ್ಳಿಕೆ, ಉಳಿಕೆ ಆದೆ. ಅದರ್ಲೂ 
ರಂಗಭೂಮಿ ಒಂದ್‌ ಪ್ರಬಲ ಮಾಧ್ಯಮತ ಹೇಳ್ತೆ | 
ತಪ್ಪಾಕಿಲೆ. ಸ್ನ” 

ಅಂತಹ ರಂಗಭೂಮಿನೇ ತನ್ನ ಉಸ್ತ್‌ , 

ತೇಳುವಂಗೆ ಇರವು ರಂಗಮಾಂತ್ರಿಕ, | 

ರಂಗದಶಾವತಾರಿ, ರಂಗಮಾಣಿಕ್ಕ ಬಿರುದ್‌ನ 
ಪಡ್ಕಂಡವು ಇವ್‌. ಕರ್ನಾಟಕದ ಸೃಜನಶೀಲ | 
ರಂಗನಿರ್ದೇಶಕರ ಸಾಲ್‌ಲಿ ಕೇಳಿ ಬರುವ ಹೆಸ್ಟೇ ಶ್ಮ 
ಜೀವನ್‌ ರಾಂ ಸುಳ್ಳ. EN 

ಅವರೊಟ್ಟಿಗೆ ನಡ್ಸಿದ ಸಂದರ್ಶನದ 
ಭಾವಾನುವಾದ: 

: ಸರ್‌ ನಮಸ್ತೆ... ನಮ್ಮ ಸಮಸ್ತ ಬಾಂಧವೈ ನಿಮ್ಮ ಸಣ್ಣ ಪರಿಚಯ ತಿಳ್ಲಿ? 

: ನಮಸ್ತೆ ಎಲ್ಲವೈ. ನಾ ಸುಜನಾ ಸುಳ್ಯ ಮತ್ತೆ ವಜನಾಕ್ಷಿ ಅವರ ಮಂಜ. ನನ್ನ 
ಬಾಲ್ಕನ ಬಾಳ ಸಾಂಕ್‌ತಾ ಇದ್ದೊ. ಕೆಲವ್‌ ಸಲ ನಾ ಸ ಪೇಪರ್‌ ಹಾಕಿಕೆ 
ಹೋಗ್ತಾ ಇದ್ದೆ. ಬಾಟಲಿಗಳ ಹೆರ್ಕಿ ಮಾರ್ತಾ ಇದ್ದೆ. ಅಲ್ಲಿ ಇಲ್ಲಿ ಕೆಲ್ಸ ಮಾಡಿ 
ಕಷ್ಟದ ಜೀವನ ಸಾಗ್ತಾ ಇತ್ತ್‌ ಚರ್ಚ್‌ ಶಾಲೆ, ಗಾಂಧಿನಗರ ಶಾಲೆಲಿ ಎದ್ಯಾಭ್ಯಾಸ 
ಮುಗ್ಸಿ ನೀನಾಸಂಗೆ ಸೇರ್ದ ಮೇಲೆ ನನ್ನ ಜೀವನದ ದೆಸೆ ಬದಲಾತ್‌. ನಂಗೆ 
ಬೊದ್ಕುವ ಜ್ಞಾನನ ಕೊಟ್ಟದ್‌ ನೀನಾಸಂ. 

ನೀವ್ಲೆ ಈ ಬಣ್ಣದ ಬೊದ್ಕ್‌ನ ನಂಟ್‌ ಯಾಗಂದ) 

: ನನ್ನ ಅಪ್ಪ ಯಕ್ಷಗಾನ ಮೇಳೆಲಿ ಹಾಸ್ಯ ಕಲಾವಿದ ಆಗಿದ್ದವ್‌. ಸುಮಾರ್‌ 36 
ವರ್ಷ ಬೇರೆ ಬೇರೆ ಮೇಳಗಳಲ್ಲಿ ವೇಷ ಹಾಕಿಯೊಳೊ. ನನ್ನ ಬಾಲ್ಯ 
ಪೂರ್ತಿ ಕಳ್ಲ್‌ದ್‌ ಯಕ್ಷಗಾನ ಚೌಕಿಲೇ. ಅಲ್ಲೇ ಬಣ್ಣದ ಲೋಕದ ಪರಿಚಯ 
ಆದ್‌. ಒಬ್ಬ ಮೊ೦ಯಿಸ ಬಣ್ಣ ಹಚ್ಚಿ ವೇಷ ಕಟ್ಟ ಒಂದ್‌ ಅದ್ಭುತ ಪಾತ್ರ ಆಗಿ 
ಮಾರ್ಪಾಟ್‌ ಆದರ್ನ ಕಣ್ಣಾರೆ ಕಂಡ ನಂಗೆ ರೋಮಾಂಚನ ಆಗ್ತಾ ಇತ್ತ್‌ 
ಅಪ್ಪ ಕೆಲವ್‌ ಸಲ ರಂಗಸ್ಥಳಕೆ ಎಳ್ಳಂಡ್‌ ಹೋಗ್ತಾ ಇದ್ದೊ. ಬೇಟೆಗಾರ ಆಗಿ, 
ದೇವೇಂದ್ರನ ಬಲ ಆಗಿ ಪಾತ್ರ ಮಾಡ್ತಾ ಇದ್ದೆ. ಅಲ್ಲಿಂದನೇ ನಂಗೆ ರಂಗಸ್ಥಳದ 
ಪರ್ಚಯ ಆದ್‌. ಮತ್ತೆ ಅಪ್ಪ ಚಾಕ್‌ಪೀಸ್‌೦ದ ರೇಡಿಯೊ, ಟೂತ್‌ ಪೇಸ್ಟ್‌ನ 
ಖಾಲಿ ಟ್ಯೂಬ್‌ನಿಂದ ವಿಮಾನ, ಮಡ್ಡಂದ ವಾಚ್‌, ಗಿರಿಗಿಟ್ಟೆ, ಮರದ ಚಕ್ರದ 
ಗಾಡಿಗ, ಮಣ್ಣ್‌ನ ಬಳ್ಗಿಕಂಡ್‌ ಚಿತ್ರಗಳ ಬುಡ್ಸ್‌ತಾ ಇದ್ದೊ ಹಿಂಗೆ ಬೇರೆ ಬೇರೆ 


ಹಿಂಗಾರ ಸಂ ೆ ಎಂ ಇ ಇಇ 





ಣ॥ 


ಣಿ 


ತರಹದ ವಿಚಾರಗ, ಕಲೆಗ ನಂಗೆ ಗೊತ್ತಾತ್‌. 
ಮತ್ತೆ ಸುಳ್ಳ ಜಾತೆಲಿ ದೈ ವ ಕಟ್ಟುವವನ ಹೆಣ್ಣ್‌ ತೆಂಬೆರ ಹಿಡ್ಕಂಡ್‌ ಹೇಳ್ತಾ ಇದ್ದ 
ಪಾಡ್ದನಗ, "ದೇವಸ್ಥಾನಗಳ ನಡಿತಾ ಇದ್ದ ಹರಿಕಥೆ, ಭಜನೆ, ಮಾರ್ನವಿ ಬಾಕನ 
ಹಾಕುವ ಹುಲಿ ವೇಸ, ಕೊರಗರ ಡೋಲು ಕುಣ್ರ ಅವರ ಕೊಳಲ್‌ ಎಲ್ಲವೂ 
ನನ್ನ ಮೇಲೆ ಪ್ರಭಾವ ಬೀರ್ತ್‌. 
ಮ್ಮ ಹೊತ್ತ್‌ಲಿ ನಂಗೆ ಎಲ್ಲಿಸ ಜಾತಿ, ಮೇಲ್‌ ಕೀಳ್‌ ತೇಳುವಂತದ್ದ್‌ ಬಾತೇಲೆ. 
ಯಾಕೆ ಹೇಳ ಎಲ್ಲ ಜಾತಿ ಧರ್ಮನ ಮೀರ್ದ್‌ ಈ ರಂಗಭೂಮಿ 
: ಸರ್‌ ನೀವು ರಂಗಭೂಮಿ ಪಯಣನ ಎಲ್ಲಿಂದ, ಹೆಂಗೆ ಸುರು ಮಾಡ್ಬರಿ? 
: ನಾನ್‌ ನಿಜವಾಗಿ ಮನ್‌ ಇಟ್ಸ್‌ ನೀನಾಸಂಗೆ ಹೋದ್‌ ಅಲ್ಲ. ಅನಿವಾರ್ಯ 
ಕಾರಣಂದ ನಾನ್‌ ಅಲ್ಲಿಗೆ ಹೋಕೆ ಆತ್‌. ಕಾಲೇಜು ಬುಟ್ಟಂಗೆ ಒಂದ್‌ ಕಡೆ 
ಕೆಲ್ಸ ಮಾಡಿಕಂಡ್‌ ಇದ್ದೆ ಅಲ್ಲಿ ಒಂದು ಅಪಘಾತ ಆಗಿ ನನ್ನ ಬಲಗೈಗೆ 
ಪೆಟ್ಟಾತ್‌. ಅಲ್ಲಿಂದ ಕೆಲ್ಸ ಬುಟ್ಟೆ. ಕೈ ಸ್ವಾಧೀನ ಕಳ್ಳಂಡುಟ್ಟುತ ಗೊತ್ತಾದ ಮೇಲೆ 
ಬಾಳ ಬೇಜಾರ್‌ ಆತ್‌. ಅದ್ಕು ಮೊದಲು ನನ್ನ ಬರವಣಿಗೆ ಲಾಯ್ಕ ಚಿತ್ರ 
ಬುಡ್ಸ್‌ ತಾ ಇದ್ದೆ. ಈಗ ಅನಿವಾರ್ಯ ಆಗಿ ಎಡಕ್ಕೆಲಿ ಇದೆಲ್ಲರ ಬರವಣಿಗೆ 
ಮಾಡುವಂಗೆ ಆತ್‌. ಆಗ ನಂಗೆ ಪರಿಚಯ ಆದ್‌ ಕರುಣಾಕರ ಕಜೆ. ಅವರ 
ಅಂಗಡಿಲಿ ಸಣ್ಣ, ಸಣ್ಣ ಬೋರ್ಡ್‌ ಬರೀತಾ ಇದ್ದೆ. ಗಿರಿಧರ ಕೈಂಗೋಡಿ ತ 
ಇದ್ದೊ, ಅವು ಚೇತನಾ ಆರ್ಟ್‌ತ ಇಸಿಕಂಡಿದ್ದೊ. ಅಲ್ಲಿ ಸ ನಾನ್‌ ಕೆಲ್ಲ 
ಮುಂದುವರೆಸಿದೆ. 
1989 ರ್ಲಿ ಸಾಕ್ಷರತಾ ಆಂದೋಲನ ಸುರು ಆತ್‌. ಆಗ ಎಂ. ಎಸ್‌. 
ಜಯಪ್ರಕಾಶ್‌ ಮೋಂಟಡ್ಕ ನನ್ನ ಬೀದಿ ನಾಟಕಕ್ಕೆ ಕರ್ಕಂಡ್‌ ಹೋದ. ನಂಗೆ 
ಕೈ ಸರಿ ಇಲ್ಲೆ ನಟನೆ ಮತ್ತೆ ವಾದ್ಯಗಳ ಬಾರ್ಸಿಕೆ ಎಲ್ಲ ಆಕಿಲೆ ಹೇಳ್ರೂ ಬಿಡದೆ 
ನನ್ನ ಕರ್ಕಂಡ್‌ ಹೋಡೊ. ಮೋಷನ್‌ ಸೋನ, ಗೋಪಡ್ಕರ್‌, ಎಂ. ಜಿ. 
ಕಜೆ. ಜಯಪ್ರಕಾಶ್‌ ಕುಕ್ಕೇಟಿ ಇವೆಲ್ಲ ಪರ್ಚಯ ಆದೊ. ಈ ತಂಡದ ಮುಖೇನ 
ಬಾಳಷ್ಟ್‌ ಪ್ರದರ್ಶನ ಕೊಟ್ಟೊ ಬಲಕ್ಕೆಲಿ ಬಾರಿಸ್ತಾ ಇದ್ದ ಟಮ್ಮಿ, ಚೆಂಡೆ ಎಲ್ಲನ 
ಎಡ ಕೈಲಿ ಬಾರ್ಸಿಕೆ ಕಲ್‌ಕಂಡೆ. 
ಸುಮಾರ್‌ 175 ಹಳ್ಳಿಗಳಲಿ ಪ್ರದರ್ಶನ ಕೊಡುವ ಅವಕಾಶ ಸಿಕ್ಕಿತ್‌. “ಜ್ಞಾನ 
ವಿಜ್ಞಾನ ಜಾಥಾ'ತ ಒಂದ್‌ ಬೀದಿ ನಾಟಕ ಜಾಥಕ್ಕೆ ಸುಳ್ಳ ಪ್ರದೇಶಂದ 'ರಮಚಂದ್ರ 
ಮರಾರ್‌. ಕರುಣಾಕರ ಕಜೆ ಮತ್ತೆ ನನ್ನ ಆಯ್ಕೆ ಮಾಡೊ, ಹಿಂಗೆ ನಾಟಕ 
ಮಾಡ್ತಾ ಮಾಡ್ತಾ ನನ್ನ ಕೈಯ ಸಮಸೆ ನೇ ಮರ ಹೋತ್‌. 
ಆಗ ಕರುಣಾಕರ. ಕಜೆ ಭ್ರ ಇನ್ನು 'ಕಲಿಯೊಕು ಮುಂದೆ ಬಾಕು, ನಾವು 
ನೀನಾಸಂಗೆ ಪೋಯ'ತ ಹೇಳ್ಪೊ ನಾ ಬಾದ್ದೆ, ಬಸ್‌ಗೆ ದುಡ್ಡು ಕೂಡ 
ಇಲ್ಲೆ ತ ಹೇಳ್ಕನ ಎಲ್ಲ ವ್ಯವಸ್ಥೆ ನ ಅವನೇ ಮಾಡಿಕೊಟ್ಟತ್‌. ಹಂಗಾಗಿ 


WH po 


Ss (#1 


ನೀನಾಸಂಗೆ ಹೋದೊ. ಅಲ್ಲಿ ಮುಟ್ಟ ನೀನಾಸಂ ಏನುತ ಗೊತ್ತೇ ಇತ್ತೆ. 
ಅಲ್ಲ ಸಂದರ್ಶನ ಆತ್‌. ಅಂದೇ ತೀರ್ಪು ಬಾತ್‌. ನಾನ್‌ ಆಯ್ಕೆ ಆಗಿದ್ದೆ 
ಕರುಣಾಕರ ಆಗಿತ್ತೆ. ನಂಗೆ ಬೇಜಾರ್‌ ಆತ್‌. ಆಗ ಅಂವ ಹೇಳ್‌ "ನಿಜವಾಗಿ 
ನಿಂಗೆ ಇದ್‌ ಸಿಕ್ಕಿಕಿದ್ದದ್‌, ನಿನ್ನೊಟ್ಟಿಗೆ ನಾ ಒಳೆ'ತ ಹೇಳ್‌ ಅಲ್ಲಿಂದ ನನ್ನ ಮತ್ತೆ 
ನೀನಾಸಂನ ಒಡನಾಟ ಸುರು ಆತ್‌. ಕೈಯ ಸ ಸಮಸ್ಯೆ | ಇದ್ದರೂ ಆ ಮೆಟ್ಟಿ 
ನಿತ್ತ್‌ ಮುಂದೆ ಬಂದೆ. 

ಅಲ್ಲಿ ನನ್ನ ಬ್ಯಾಚ್‌ಲಿ ನಟರಾಜ್‌ ಹೊನ್ನವಳ್ಳಿ, ಅಚ್ಯುತ್‌ ನಂತಹವು ನನ್ನ ಕ್ಲಾಸ್‌ 
ಮೇಟ್‌ ಆಗಿದ್ದೊತ ಹೇಳಿಕೆ ಬಾಳ ಹೆಮ್ಮೆ ಆದೆ. ನೀನಾಸಂ ತಿರುಗಾಟಲಿ 5 
ವರ್ಷ ಇದ್ದ್‌ ಕಡೆಗೆ ಸುಳ್ಕಲಿ ರಂಗಭೂಮಿ ಚಟುವಟಿಕೆ ಸುರು ಮಾಡ್ದೆ. 
ನೀನಾಸಂಗೆ ಹೋಕೆ ಮುಂದೆ ಸುಳ್ಕಲೇ ಅಭಿನಯ ಸಂಸ್ಥೆಲಿ ನಾಟಕ 
ಮಾಡಿಕಂಡ್‌ ಇದ್ದೆ. ಮೈಸೂರು ರಂಗಾಯಣ ಸುರು ಆದ ವರ್ಷ ಅದ್‌. 
ಅಲ್ಲಿನ ವಿದ್ಯಾರ್ಥಿಗಳಿಗೆ ರಜೆಲಿ ತಮ್ಮ ಊರುಗಳಿಗೆ ಹೋಗಿ ಅಲ್ಲಿ ರಂಗ 
ತರಬೇತಿ ನೀಡಕು ಬಿ.ವಿ ಕಾರಂತರು ಆಜ್ಞೆ ಮಾಡಿದ್ದೊ ಅಲ್ಲಿನ ವಿದ್ಯಾರ್ಥಿಗಳಾದ 
ಎಂ.ಎಸ್‌. ಗೀತಾ ಮೋಂಟಡ್ಡ, ಕೃಷ್ಣಮೂರ್ತಿ ನಾರ್ಣಕಜೆ ಸೇರಿಕಂಡ್‌ 
ಅಭಿನಯಕ್ಕೆ ಕಾರ್ನಾಡರ ನಾಗಮಂಡಲ ನಾಟಕ ಮಾಡಿದ್ದೊ. ಅದರ್ಲಿ 
ಕಪ್ಪಣ್ಣನ ಪಾತ್ರ ಸಿಕ್ಕಿತ್‌. 

ನಾನ್‌ ನೀನಾಸಂ ಮುಗ್ಗಿ ಬಂದಂಗೆ ಶಾಲಾ ರಂಗ ಯೋಜನೆ ಅಡಿಲಿ ನಾಟಕ 
ನಿರ್ದೇಶನ ಮಾಡಿಕೆ ಅವಕಾಸ ಸಿಕ್ಕಿತ್‌. ಆಗ ಅಭಿನಯ ಸಂಸ್ಥೆಗೆ ಪುಷ್ಪರಾಣಿ 
ನಾಟಕ ಮಾಡಿದೆ. ಅದಾದಂಗೆ ಅಲ್ಲಾವುದ್ದೀನ್‌ ಮತ್ತು ಮಾಂತ್ರಿಕ ದೀಪ, 
ಢಾಣಾಡಂಗೂರ, ಪಂಜರದ ಶಾಲೆ ಹಿಂಗೆ ನಾಟಕಗಳ ನಿರ್ದೇಶನ 
ಮಾಡ್ಲಿಯೊಳೊ. 

ಅದಾದಂಗೆ ಪರಿವಾರ ರಂಗ ತ ಸುರು ಆತ್‌. ಅಲ್ಲಿ ಮಕ್ಕಳ ಸೇರ್ಸಿ ಒಂದು 
ನಾಟಕ ಸುರು ಮಾಡ್ದೆ. ಪ್ರಾಕ್ಟೀಸ್‌ ಮಾಡಿಕೆ ಸೆರಿ ಜಾಗ ಇಲ್ಲದ ಹೊತ್ತ್‌ಲಿ 
ಮನೆ ಜಾಲ್‌ಲೇ ಪ್ರಾಕ್ಟೀಸ್‌ ಮಾಡಿ ನಕ್ಕಳಾ ರಾಜಕುಮಾರಿ ನಾಟಕ ಸುರು 
ಆತ್‌. ಬಾಸುಮ ಕೊಡಗು, ಪದ್ಮ ಕೊಡಗು ಎಲ್ಲವು ಇದ್ದ ಕಾಲ ಅದ್‌. 
"ಅಸುದ್ದ' ತುಳು ನಾಟಕ ಸ ಈ ತಂಡದ ಕಡೆಂದ ಮೂಡಿ ಬಾತ್‌. ಪರಿವಾರ 
ರಂಗ ಒಂದು ಸಂಸ್ಥೆಯಾಗಿ ಬೆಳ್‌, ಅಧ್ಯಕ್ಷ, ಕಾರ್ಯದರ್ಶಿತ ಯಾವುದೇ 
ಹುದ್ದೆ ಇಲ್ಲದೆ ಎಲ್ಲವೂ ಒಂದೇ 'ೀಳುವಂಗೆ ನಡ ಕೆ.ವಿ ಹೇಮನಾಥ್‌, 
ಬಾಪು ಸಾಹೇಬರು, ಕಣಕ್ಕೂರು ಎಸ್‌.ಎನ್‌. ಸೀತಾರಾಂ, ಟಿ. ಕೆ ಹರೀಶ್‌, 
ಪದ್ಮನಾಭ ರೈ ಎಲ್ಲವೂ ಆ ಹೊತ್‌ಲಿ ಒಟ್ಟಿಗೆ ನಿತ್ತ ಸಹಾಯ ಮಾಡ್ಚೊ 


4 ವಿನೋದ್‌ ಮೂಡಗದ್ದೆ, ತಿತಿಮತಿ 
ಮೊ. 9535615759 


ಹಲಗಾ ೨ಂ್ಲ್ಞ್ಲಾಾಓ/:ಾ/:ಗ/೨:-;/;/;/;);,್ತ“ ಕ 


ಡಾ. ಕುರುಂಜಿ ವೆಂಕಟ್ರಮಣ ಗೌಡ ಮತ್ತು ಅರೆಭಾಷೆ 


ಪ್ರತಿಯೊಬ್ಬ ಮೊನ್ಸ ಕೂಡಾ ತಾನ್‌ 
ಹುಟ್ಟಿದ ಮನೆತನ, ಅಯ್ಕೆ- ಅಪ್ಪ ಮತ್ತೆ 
ಭಾಷೆನ ಮರೆಕಾಗದ್‌ಗಡ. ಅದ್‌ 
ಮರೆಕೆನೂ ಆದುಲೆ. ಯಾರ್‌ ಬೊದ್ಧಿಕಾಗಿ, 
ಉದ್ಯೋ €ಗ ಮಾಡಿಕ್ಕಾಗಿ, ಏನೋ 
ಕಾರಣಂದ ಊರು ಬುಟ್ಸ್‌ ದೇಶ- 
ಪರದೇಶಗಳಿಗೆ ಹೋದವೆ. ಎಲ್ಲೇ 
ಹೋದರೂ ಅಂವ ಹುಟ್ಟದ ಊರ್‌ನ. 
ಅವನ ಅಯ್ಕೆ-ಅಪ್ಪನ "ಮತ್ತೆ ಅಂವ 
ಹುಟ್ಟದಾಂಗೆ ಕ್ರ ಭಾಷೆನ ಬದಲಾಯಿಸಿಕೆ 
ಆದುಲೆ. ಆದರೆ ಕೆಲವು ಜನ೦ಗಳಿಗೆ ಹಂಇ ದುಡ್ಡು ಆಕನ, ಊರ್‌ಬುಟ್ಸ್‌ ಹತ್ತಾರ್‌ 
ವರ್ಷ ಬೇರೆ ಊರ್‌ಲಿ, ದೇಶಲಿ ಇದ್ದಾಕನ, ನಾ ದೊಡ್ಡ ಜನಂತ ಅನ್ನಿ ಊರ್‌ನ, 
ಭಾಷೆನ ಮರವೆ. ಇಂತೋವೈೆ ಅಪವಾದವಾದ ನಮ್ಮ “ಜನಾಂಗದ ಓಬ್ಬ ಭಾರೀ 
ದೊಡ್ಡ ಜನ ”ತೇಳ್ರೇ ಡಾ. ಕುರುಂಜಿ ವೆಂಕಟ್ರಮಣ ಗೌಡ್‌, ನಾ ಅವರ ಭಾರೀ 
ಹಕ್ಕಲೆಂದ ತಿಳ್ಳಂಡವ. ಅವರೊಟ್ಟಿಗೆ ಓಡಾಡಿಕಂಡಿದ್ದಂವ. ನನ  ಶಿಕ್ಷಣಂದ ಹಿಡ್ಚ್‌ 
ಈಗ ಮಾಡುವ ಉದ್ಯೋಗದವರೇಗೆ ತೇಳಿರೆ, ಸುಮಾರ್‌ 20- 23 ವರ್ಷ ಅವರ 
ಮತ್ತೆ ಅವರ ಕುಟುಂಬದವರೊಟ್ಟಿಗೆ ಹಕ್ಕಲೆಂದ ಇದ್ದ್‌ಕಂಡ್‌ ಮಾತಾಡಿ, ಒಟ್ಟಿಗೆ 
ಉಂಡು, ಕೆ.ವಿಜಿ.ಯ ಕಡೇ ಕಾಲಲಿ ಅವರೊಟ್ಟಿಗೆ ಪ್ರಯಾಣ ಮಾಡಿಕಾಕನ « ಅವ್ಳೆ 
ಪ್ಯಾಂಟ್‌, ಶರ್ಟ್‌ ಹಾಕಿ ಮೋರೆಗೆ ಪೌಡರ್‌ ಹಾಕಿ, ಅವರ ತಲೆ ಬಾಚಿದ ಒಂದು 
ನ ಭಾಗ್ಯ ಕೂಡ ನಂಗೆ ಸಿಕ್ಕಿಟ್ಟು 

ಡಾ. ಕುರುಂಜಿ ವೆಂಕಟಮಣ ಗೌಡರ ಸಾಧನೆಗಳ ಬಗ್ಗೆ ನಾ ಹೆಚ್ಚಿಗೆ ಹೇಳ್ದುಲೆ 
ಯಾಕೆಂತೇಳ್ರೆ ಇಷ್ಟರೊಳಗೆ ಅವರ ಬಗ್ಗೆ ತುಂಬಾ ಜನ ಬರ್ದೊಳೊ. ಪೇಪಲ್ತಿ, ಪು ಸಕಗಲ್ಲ 
ದಾಖಲಾಗುಟ್ಟು ಇಷ್ಟ್‌ ಮಾತ್ರ ಹೇಳಿನೆ, ಅವು ಇಲ್ಲದೇ 'ಇರಿದ್ದರೆ ಸುಳ್ಳಿನ ನಾವು 
ಊಹಿಸಿಕೂ ಸ ಸಾಧ್ಯ ಇತ್ತೆ ಬರೀ ಕಾಡುಗುಡ್ಡೆನಾಂಗಿದ್ದ ಸುಳ್ಯನ ಬಂದು ಮ್ಯಾಜಕ್‌ನಾಂಗೆ 
ಮಾಡಿ ಪೂರ್ತಿ ಬದಲಾಯಿಸಿದ ಸಾಧನೆ "ಅವರ್ಸ್‌ "ನನ್ನೂರು. ಬೆಳೆಕೆ ಬೇಕಾದ ಅಸ 
ಕಾಲೇಜು, ಆಸ್ಪತ್ರೆ ಕರೆಂಟ್‌, ರೋಡ್‌, ಕೋರ್ಟ್‌, ಡೇವಸ್ತಾನ, ಪುರಭವನ, ಹೆಸೂಲ್‌ಗ, 

ಕಾಲೇಜ್‌ಗಳಾಲೈ ಕಾನೂನು, ದಂತ, ತಾಂತ್ರಿಕ, ನರ್ಸಿಂಗ್‌, ಮೆಡಿಕಲ್‌ ಹೀಂಗೆ ಸ 
A ಕುರುಂಜಿಗುಡ್ಡೆ ಒಂದು ದೊಡ್ಡ ಎದ್ಯಾ ಸಂಕೀರ್ಣ ಆದ್‌ ನಾವೆಲ್ಲ ಗೊತ್ತುಟ್ಟು, 
ಅದರೊಟ್ಟಿಗೆ ಊರೀಡೀ ಶಾಲೆಗ, ಜ್ಞಾನ ಮಂದಿರಗ, ರಂಗಮಂದಿರಗ, ಕಲ್ಲಾಡಿ 
ಮಂಟಪನ್ನ ಅಕ್ಷರ ಕರಾವಳಿ ಕಟ್ಟಡಗ, ಯುವಕ-ಯುವತಿ ಮಂಡಲ ಕಟ್ಟಡಗ ಹೀಂಗೆ 
ಹೇಳ್ತ ಹೋದರೆ ಅವರ ಕಥೆ 'ಮುಗ್ಕೊದುಲ್ಲೆ. ಅವರ ಬಗ್ಗೆ ಹೇಳ್ದಾದರೆ; ದೇಶಲಿ 
ಅರೆಭಾಷೆಲಿ ಆಡಳಿತ ಮಾಡುವ ಶಿಕ್ಷಣ ಸಂಸ್ಥೆಗ ಇದ್ದರೆ 'ಅದ್‌ ದಕ್ಷಿಣ ಕನ್ನಡದ 
ಜಿಲ್ಲೆನ, ಸುಳ್ಯಲಿ ಮಾತ್ರ ಡಾ. ಕೆ.ವಿ.ಜಿಯೊವು 'ತೀರಿ ಹೋಗಿ ಇಲ್ಲಿಗೆ ಏಳು ವರ್ಷ 
ಆತ್‌. ಡಾ. ಕೆ.ವಿ.ಜಿ.ಯೊವು ಅಧ್ಯಕ್ಷರಾಗಿದ್ದ ಸಂದರ್ಭಲಿ ಅವರ ಸಾ pe 
ಹೋದವರೊಟ್ಟಿಗೆಲ್ಲ ಅರೆಭಾಷೆಲೇ 'ಮಾತಾಡ ಇದ್ದೊ. ಅವರ ಮನೆಲಿ, 


ಮಾಷ ರ 





ಕುಟುಂಬ ಎಲ್ಲವೂ ಅರೆಭಾಷೆಲೇ ಮಾತಾಡ್ತ ಇದ್ದೊ ಹಾಂಗಾಗಿ ಅಲ್ಲಿ ಕೆಲ್ಲ ಮಾಡುವ 
ನೌಕರರ್‌, ನಾವೆಲ್ಲ ಅವರೊಟ್ಟಿಗೆ ಅವರ ಮಕ್ಕಳೊಟ್ಟಿಗೆ ಇಂದಿಗೂ ಅರೆಭಾಷೆಲೇ 
ಮಾತಾಡುವೆ. ನಾವೆ ಆಫೀಸ ಸ್‌ಫಿ ಅಂತ ಯಾವುದೇ ನಿರ್ಬಂಧ ಇಲ್ಲೆ. ಪ್ರಸ್ತುತ ಈಗ ' 
ಎ.ಓ.ಎಲ್‌.ಇ.ನ ಅಧ್ಯಕ್ಷರಾಗಿರುವ ಡಾ. ಚಿದಾನಂದನೊವು (ಕೆ.ವಿ.ಜಿ. ಯವರ ದೊಡ್ಡ 
ಮಂಜ) ಸಹ, ನಾವು ಗೌಡ ಮಕ್ಕಂತ ಗೊತ್ತಾದರೆ ಸಾಕ್‌, ಕೂಡ್ಲೆ ಎಂತಯಾ? 
ಯಾಕೆ ಬಂದದ್‌ಂತ ಕೇಳ್ವೆ. ಭಾಷ ಹೃ ದಯವಂತರ್‌ ಅವು. ಅದೇ ರೀತಿ 
ಪ್ರಧಾನಕಾರ್ಯದರ್ಶಿ ಆಗಿರುವ ಡಾ. ರೇಣುಕಾ ಪ್ರಸಾದ್‌ (ಕೆ.ವಿ.ಜಿ.ಯವರ ಎರಡನೇ 
ಮಂಜ) ಅರೆಭಾಷೆನ ಆರ್ಟ್‌ ಕುಡ್ಡವರಾಂಗೆ ವೈನಿ! ಅವು ಯಾವತ್ತೂ ನಮ್ಮೊಟ್ಟಿಗೆ 
ಕನ್ನಡಲಿ ಆಗಲಿ, ಇಂಗ್ಲಿಷಲಿ ಆಗಲಿ ಮಾತಾಡ್ಬೊವು ಅಲ್ಲ. ಒಂದು ರೀತಿಲೆ' ಹೇಳ್ದಾದರೆ 
ಅರಭಾಷೆ ಅಕಾಡೆಮಿನ ಡಿ.ವಿ. ಸದಾನಂದನೊವು ಮುಖ್ಯಮಂತ್ರಿ ಆಗಿರಿಕನ ಕೆಲವು 
ವರ್ಷಗಳ ಹಿಂದೆ ಸ ಸ್ಥಾಪಿಸಿರೂ, ಸುಳ್ಕಲಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖಾಂತರ 
ಅಕಾಡೆಮಿ ಆಫ್‌ ಲಿಬರಲ್‌ ಎಜ್ಯುಕೇಶನ್‌ನ ಮುಖಾಂತರ ಪೂಜ್ಯ ಕೆ.ವಿ.ಜಿ.ಯೊವು 
ಅದ್ಯಾಗನೋ ಸ ಸ್ಥಾಪಿಸಿ ಆಗುಟುಂತ ನಂಗೆ ಅನಿದೆ. 
ಡಾ. ಕೆ.ವಿ.ಜಿ.ಯೊವು ಅರೆಭಾಷೆಲಿನೂ ವಿಷ್‌ ಗ್ರಾಮ್ಯಾ ಭಾಷೆನ ಮಾತಾಡ್ತಾ 
ಇದ್ದೊಂತೇಳಿರೆ ಒಂದು ಘಟನೆನ ಈ ಸಂದರ್ಭಲಿ "ನೆಂಪು ಮಾಡಿಕಣೆ. ಒಮ್ಮೆ 
ಕೆ.ವಿ. ಜೆ. ಯೊಪವೈೆ " ಸರ್ಪ ಸುತ್ತು” ತೇಳುವ ಕಾಯಿಲೆ ಬಂದಿತ್ತ, ಅದ್‌ ಎಷ್ಟ್‌ ಕಸ್ಬಂತೇಳಿರೆ 
ಆ ಕಾಯಿಲೆ ಬಿಂದವಂಗೆ ಮಾತ್ರ ಅದರ ವಿವರ್ಲಿಕೆ ಸಾಧ್ಯ “ಪಾಪ ಅವ್ಳೆ "ಅದ್‌ ಕುತ್ತಿಗೆ 
ಹಕ್ಕಲೆಂದ ಹಿಡ್ಜ್‌ ಬೆನ್ನಿನವರೆಗೆ ಇತ್ತ್‌ ಅದ್‌ ಸರ್ವದಾಂಗೆ ಒಂದ್‌ ರೀತಿ ಕೆಂಪು ಆಗಿ 
ಉದ್ದಕ್ಕೆ ಇರ್ದು. ಅದ್ಕೆ ವೈದ್ಯ ಕೀಯ ಭಾಷೆಲಿ ಎಂತಂತ ನಂಗೂ ಗೊತ್ತಿಲ್ಲೆ. ಹಾಂಗೆ ನಾ 
ಗೊತ್ತಾಗಿ ಅವರ ನೋಡಿಕೆರಿತ ಕಾಂತಮಂಗಲದ ಅವರ ಮನೆಗೆ ಹೋದೆ. ಹಿಂಬೊತ್ತ್‌ 
ಆಗಿತ್ತ, ಅವು ಒಬ್ಬನೇ ಜಗಲಿಲಿ ಬರೀ ಪಂಚೆ ಉಟ್ಟು ಕುದ್ದ್‌ಕಂಡ್‌ ಇದ್ದೊ. ಬರೀ 
ಮೈಲೆ' ಇದ್ದೊ. ಎಂತ ನೋಡಿ ಆಶ್ಚರ್ಯ ಆತ್‌. ಅವು ಯಾಗೋಳೂ ಬರೀ ಮೈಲಿ 
ಕುದ್ರೊವ ಅಲ್ಲ. ಅವರ ಕಂಡ್‌ ಕೈ ಮುಗ್ಸ್‌, ಹೇಂಗೊಳರಿ ಸರ್‌? ಬೇನೆ ಕಮ್ಮಿ ಆತರ 
ಕೇಳ್ಳಿ ಇಲ್ಲೆಯಾ, ಬೇನೆ ಉಟ್ಟು-ಯಾಸೊಟ್ಟಿಗೆ ಹೇಳ್ಬುಂತ ಹೇಳಿಕಂಡೊ. ಸರ್‌ 
ಬರೀ ಮೈಲಿ ಒಳೊರಿ, ಒಂದು ಬೈರಾಸ್‌ನ ಮೈ ಮೇಲೆ ಹಾಕಂಕಾಲ್ಲಂತ ಕೇಳ್ದೆ. ಎಂತ 
ಬೈರಾಸ್‌ ೨ ಬೆನ್ನ್‌ ಎಲ್ಲ “ಚೋಲೆ” ಹೋಗಿ "ಜೈರಾಸ್‌ ನ ಒಂದು ನೂಲು ಕೂಡಾ 
ಅದ್ಕೆ ತಾಂಗಿರೆ ಬುವ್ವ ಹೋದಾಂಗೆ ಆದೆಂತ ಹೇಳ್ತೊ ನೋಡಿ 'ಚೋಂಕೆ' ತೇಳುವ 
ಶಬ ಈಗ ಎಲ್ಲರ ಬಾಯಿಂದ ಮರೆಯಾಗುಟ್ಟು ನಾವೆಲ್ಲ ಚರ್ಮ, ಇನ್ನು ಮುಂದೆ 
ಹೋಗಿ " ಸ್ಕಿನ್‌'ರಿತ ಎಲ್ಲ ಹೇಳುವೆ. ಆದರೆ ಕೆ. ವಿ.ಜಿ. ಯೋವು ಮಾತ್ರ ಹಳೇ ಭಾಷೆನ 
ಬುಟ್ಟತ್ತಿಲೆ. 
ಇನ್ನು ಒಂದು ಆಶ್ಚರ್ಯದ ಸಂಗತಿತೇಳಿರೆ ಅವರ ಕುಟುಂಬದ ಕೆ.ವಿ.ಜಿ.ಯವರ 
ಒಬ್ಬಳೇ ಮಗಳ ಗೋವರ್ದಿನಿಯವು ಮದುವೆ ಆಗಿ ಅಮೇರಿಕಾಲಿ ಇರ್ದು ಎಲ್ಲವೊಕ್ಕು 
ಗೊತ್ತುಟ್ಟು ಅವು ತುಂಬಾ ವಿದ್ಯಾವಂತರ್‌ ಅವು ತುಂಬಾ ವರ್ಷಗಳ್‌ಂದ' ಅಲ್ಲೆ ವಾಸ 
ಇದ್ದರೊ, “ರಿಗೆ ಬಾಕನ ಅಪ್ಪಟ ಅರೆಭಾಷೆಲಿ ಮಾತಾಡ್ತೆ, ಕೆಲವು ಜನ 3- 4 ವರ್ಷ 
ಅಮೇರಿಕಾ ಬುಡಿ; ಬೆಂಗಳೂರಿಗೆ ಹೋದರೆ ಸಾಕ್‌ ನಮ್ಮ ಭಾಷೆನ ಮರ್‌; 
ಹೋಗಿಬುಟ್ಟ್‌, ಬಂದ್‌ಬುಟ್ಟೆಂತ ದರ್ಬಾರ್‌ಲಿ ಮಾತಾಡುವೆ. ಆದರೆ ಭಾಷೆ ಅಭಿಮಾನಿ 
ಆದ ವರ್ಥಿನಿ ಅಕ್ಕ ಅಪ್ಪಟ  ಅರೆಭಾಷೆಲಿ ಮಾತಾಡ್ಬರ ನೋಡಿರೆ ಅವರ ಬಗ್ಗೆ ಹೆಮ್ಮೆ 


0 ಫಿಮಾ-ಸನೋನವಾನಾಹಾನಾವಾಯಾಂ-ಮ್ನಷ್ದೆ 


ಅನ್ನಿದೆ. ಒಮ್ಮೆ ಮಧ್ಯಾಹ್ನ ಹೊತ್ತಿಗೆ ನಾ ಅವರ ಪೇಟೆ ಮನೆಗೆ ಹೋಗಿದ್ದೆ. ಕಾರಣ 
ವರ್ಧಿ ನಿ ಅಕ್ಕ ಅಮೇರಿಕಾಂದ ಬಂದೊಳಂತ ಸುದ್ದಿಕೇಳಿ. ಆಗೆಲ್ಲ ಬಾಕ್ಕಾಕನ ನಾವೆಲ್ಲ 
ಏನಾರ್‌ ಅಮೇರಿಕಾಂದ ತಾತಿದ್ದೊ. ಆ ಸಂದರ್ಭಲಿ ನಂಗೆ ಒಂದು ಅಮೇರಿಕಾದ 
ವಾಚ್‌ ತಂದಿದ್ದೊ. ಹಾಂಗೆ ನನ ಒತ್ತಾಯ ಮಾಡಿ ಊಟ ಮಾಡೊಮೋಂತ 
ಹೇಳ್ಬೊ. ಅವ್ವನ (ಶ್ರೀಮತಿ ಜಾನಕಿ 'ವೆಂಕಟಿಮಣ ಗೌಡ) ಅಡುಗೆ, ಊಟಕ್ಕೆ ಕುದ್ದಾಕನ 
ಮಧ್ಯೆಲಿ ಎ ಅಕ್ಕಂಗೆ ಸಾಂಬಾರ್‌ ಮುಕ್ತ್‌ ಮೊಮ್ಮಿ ನಂಗೆ "ಆಂಬರ' ತಂಬಂತ 
ಕರ್ಟ್‌ ಹೇಳ್ಹೊ ನಂಗೆ ಆಗೊಳು ಆಶ್ಚರ್ಯ ಆತ್‌. “ಅಕ್ಕ ನೀವು "ಆ೦ಬರ'ನ ಮರ್‌ತ್ರಿಲ್ಲನಾಂತ 
ಕೇಳ್ದೆ ಇಲ್ಲೆಣ್ಣ ನಾವು ಸಣ್ಣದಲ್ಲ ಕಲ್ಪದಲ್ಲಂತ ಹೇಳ್ಬೊ. ನಿಜಕ್ಕೂ ಆಗ ನಂಗೆ ನ ನಾಚಿಕೆ 
ಆತ್‌. ಯಾಕೆಂತೇಳೆ ನಾವೆಲ್ಲ "ತಂಬರ' ನ ಯಾಗೂಳೊ ಮರ್‌, ಸಾಂಬಾರ್‌ಗೆ 
ಬದಲಾಯಿಸಿಕಂಡೊಳೊ. ಹೀಂಗೆ ಹೇಳ್ತ ಹೋದರೆ ಅದೆಷ್ಟೊ ಕಥೆಗ ಒಳೊ. 
ಒಟ್ಟ್‌ಲಿ ಕೆ.ವಿ.ಜಿ.ಯೊವು ಅವರ ಕುಟುಂಬದವರೊಟ್ಟಿಗೆ, ಅವರ ಮಕ್ಕಳೊಟ್ಟಗೆ. ಮರಿ 
ಮಕ್ಕಳೊಟ್ಟಿಗೆ. ಅವರ ಕೆಲ್ಸದರವರೊಟ್ಟಸಗೆ ಅರೆಭಾಷೆನ ಬಾರೀ ಪ್ರೀತಿಲಿ 'ಬೆಳ್ಳಿದೊ. 
ಇಡೀ ಪ್ರಪಂಚಲಿ ಗುರುತಿಸಿಕಾಂಬ ಫ್ರಿ ಸೆಟ ನಮ್ಮ ಜನಾಂಗದ ಅರಭಾಷೆ ಗೌಡರಾಗಿ 
ಕುಗ್ರಾಮಲಿ ಹುಟ್ಟಿ, ಅದೂ ನಮ್ಮೂರ್‌ಲಿ ಹುಟ್ಟ..... ನಾವು ಅರೆಭಾಷಿಕರ್‌೦ತ ಹೆಮ್ಮೆಂದ 
ಹೇಳಿಕೆ ಅವೇ ಕಾರಣ ಆದೊಂತ ನಂಗೆ ಅನಿದೆ. 

ಪೂಜ್ಯ ಕೆ.ವಿ.ಜಿ.ನೊವು ಕಛೇರಿಗಳ್ಲಿ ಕೂಡ ಅರೆಭಾಷೆನನ್ನೇ ಆಡಳಿತ ಭಾಷೆನಾಂಗೆ 
ಮಾಡಿಕಂಡದರ್‌೦ದ ನಾವ್ಗೆ ಅವು ಒಬ್ಬ ದನಿಂತ ಅನ್ಸ್‌ತಿತ್ತ್‌ಲೆ. ನಾವುಗೆ ಮನೇಲಿ 
ಬೊಯ್ಬಂಗೆ ಸುಟ್ಟಂವ, ಕುಟ್ಟೆ ತೆಗೆಯಂವ, ಮಾರಿ ಸಂತಾನ, ನೀವೆಲ್ಲ ಬೊರ್ಕೊತ್‌ 
ಮಾಡಿಕ್ಕಿಲ್ಲಂತ ಎಲ್ಲಾರ್‌ ಕೋಪಬಾಕನ ಬೊಯ್ಯೊತ್ತಿದ್ದೊ. ಆದರೆ ಅಷ್ಟೇ ಬೇಗ ಅದರ 
ಮರ್‌, ಬಾ ಅಣ್ಣ ಇಲ್ಲಿ. ಇಂದ ಅದರ ಮಾಡ್‌, ಇದರ ಮಾಡ್‌ಂತ ಹೇಳ್ತಾ ಇದ್ದೊ. 
ಅವರ ಕೋಪ ಬಾಯಿಲೇ ಇತ್ತ್‌ ಹೊರ್ರ್‌, ಮನ್ಸ್‌ಲಿ ಇರ್ವಿತ್ರಿತ್‌ಲೆ. ಹಾಂಗಾಗಿ ನಾವೆ; 
ಅದೆಲ್ಲ ನಮ್ಮದೇ ಸಂಸ್ಥೆಂತ ಆತಿತ್‌. ಅವು ನಮ್ಮ ದೊಡ್ಡ ಕುಟುಂಬದ ಹಿರಿಯೊವುಂತ 
ಅನ್ಹಿತ್ರಿತ್‌. ಯಾಕೆ ಇದರ ಹೇಳ್ತಾ ಒಳೆಂತ ಹೇಳಿರೆ, ಭಾಷೆ ತೇಳ್ದು ನಮ್ಮ ಹೃದಯದ 
ಭಾಷೆ ಇದರ ಪ್ರಯೋಗ ಮಾಡ್ಬರ್‌ಂದ ಅದ್‌ ನಾವ್ಸೆ ಬೇಗ ತಟ್ಟಿದೆಂತ ನಂಗೆ ಅನಿದೆ. 
ಈಗಳೂ ಕೂಡಾ ಕೆ.ವಿ.ಜಿ. ಶಿಕ್ಷಣ ಸಂಸ್ಥೆ ಸ್ಥೆಗಳ್‌ಲಿ ಕೆಲ್ಲ ಮಾಡೊವು ಹೆಚ್ಚಿನೊವು ಗೌಡ್ರ 
ಮಕ್ಕ. ಎಲ್ಲಿ ಹೋದರೂ, ಅರಭಾಷೆನೇ ಕೆಬಿಗೆ ಕ್ರ ಉಟ್ಟು, ಈಗಿನ ಅಧ್ಯಕ್ಷರಾದ 
ಡಾ. * ಚಿದಾನಂದನೊವು. ಪ್ರಧಾನ ಕಾರ್ಯದರ್ಶಿ ಡಾ. ರೇಣುಕಾ ಪ ಪ್ರಸಾದ್‌ ನೂವು 
ಕೆ.ವಿ.ಜಿ.ಯೊವು ಬುಟ್ಟ್‌ ಹೋದ ಭಾಷೆನ ಪ್ರೀತಿಂದ ಬೆಳತ ಒಳೊ. ಈಗಳೂ 
ನಮ್ಮೊಟ್ಟಗೆ ಅರೆಭಾಷಲೇ ಮಾತಾಡುವೆ. ಬೊಯ್ದವೆ, ಕುಶಲ್‌ ಮಾತಾಡುವ. ಹಾಂಗಾಗಿ 
ನಾವ್ಲೆ ಕೊಡ ಅವರೊಟ್ಟಿಗೆ ಎಲ್ಲಿಲ್ಲದ ಪೀತಿ. ನಮ್ಮ « ಅನ್ನದಾತರ್‌೦ತ, ಹೆಚ್ಚಾಗಿ ಬಂಧುಗಂತ 
ಅನ್ನದೆ. ಖಂಡಿತ ಮತ್ತೊಮ್ಮೆ : ಹೇಳ್‌ನೆ ಪೂಜ್ಯ ತ ಎ ಜಿ.ಯೊವು ಹುಟ್ಟಿಹಾಕಿದ ಶಿಕ್ಷಣ 

೦ಸ್ಥೆಗ ಅದ್‌ ಅರೆಭಾಷೆ ಗೌಡರ ಶಿಕ್ಷಣ ಸಂಸ್ಥೆಗಂತ ನಾವ್ಲೆಲ್ಲ ಅಭಿಮಾನ ಇರೋಕು. 
ನಮಃ ಮಕ್ಕಳ ಮಕ್ಕಳ ಕಾಲಕ್ಕೂ ಈ ಎಲ್ಲ ಶಿಕ್ಷಣ-ಸಂಸೆ ೆಗಳೊಟ್ಟಿಗೆ ಅರೆಭಾಷೆನೂ 
ಉಳಿಜೋಕಂತ ಪೂಜ್ಯ ಕೆವಿ. ಜಿ ಯವರ ಮತ್ತೆ ಮಾತ ಶ್ರೀ ಶ್ರೀಮತಿ" ಜಾನಕಿ ಅವುನವರ 
ನೆನಿಕಂಡ್‌ ಅವರ ಆಶೀರ್ವಾದ ಬೇಡಿಕಂಡ್‌- ನಮ್ಮ ಕಲರವದ ವೆಂಕಟ್ರಮಣ 
ದೇವಲ್ಲಿ ಪ್ರಾರ್ಥನೆ ಮಾಡಿಕಣೆ. 


೬ ಭವಾನಿಶಂಕರ ಅಡ್ತಲೆ. ಅರಂತೋಡು ಗ್ರಾಮ, ಸುಳ 


ಲ್ಯ 


ಅರೆಭಾಷಿಕ ಸಂಸ್ಕೃತಿಲಿ ಗಾದೆಗಳ ಮಹತ್ವ 


ಗಾದೆಗ ಜನಪದ ಸಾಹಿತ್ಯದ ಒಂದು ಪ್ರಮುಖ ಅಂಗ. ಈ ಗಾದೆಗ ಆಕಾರಲಿ 
ಚಿಕ್ಕದಾದರು ಅದು ಹೊರಹಾಕುವ ಅರ್ಥ ಬಹಳ ಮಹತ್ವಪೂರ್ಣದ್ದ್‌. ಮನ್‌ಸನ 
ಸಾತಿ ಹಿನ್ನೆಲೆಲಿ ಇವು ಸೃಷ್ಟಿಯಾದವೆ. ಈ ಗಾದೆಗ ಅನೈಚ್ಛಿಕವಾಗಿ ಸಹಜವಾಗಿ 
ಮಾತ್‌ನ ಗ ಅಂಶತೇಳುವಂಗೆ ನುಗ್ಗಿ ಗಳ ಡ್‌ ಜನಾಂಗದ 
ಅನುಭವ ಸಂಪತ್ತಿಗೆ, ಒಂದು ಭಾಷೆನ ಸಾಮರ್ಥ್ಯಕ್ಕೆ ಆ ಭಾಷೆಲಿ ಸಂಗ್ರಹಣೆ ಆದ 
ಗಾದೆಗಳೇ ಸಾಕ್ಷಿಯಾದವೆ. ಅರ್ಥಗರ್ಭಿತ ಆದ “ಯಾ ಸಣ್ಣದ್‌ ಚೊಕ್ಕವಾದದ್ದ್‌ 
ಆದ ವಾಕ್ಯನೆ ಗಾದೆ. ಗಾದೆಗಳ್‌ಲಿ ಮಾತ್‌ ಮಿತವಾಗಿರೊಕು ಹಿತವಾಗಿರೊಕು. 
ರಾಮೇಗೌಡನವು “ನನ್ನ ಅಭಿಪ್ರಾಯಲಿ ಗಾದೆಗತೇಳ್‌ರೆ, ಜನಬಳಕೆಲಿದ್ದ್‌, ಈಗನೂ 
ಇರುವ, ಉಪದೇಶಾತ್ಮಕ ಅಥವಾ ಸಲಹೆ ನೀಡುವ, ನಿಜವಾದ ಅರ್ಥನ ಮರ್‌ಸಿ 
ಅಲಂಕಾರಿಕ ಆಗಿ ವ್ಯಕ್ತವಾಗಿರುವ ರೂಪಕ ಅಥವಾ ಒಳಾರ್ಥ ಇಟ್ಟ್‌ಕಂಡ್‌ ರೂಪ 
ಬದ್‌ಲಿಸಿ ಕಾ೦ಬಕೆ ಸಿಗುವ ಜನಾಂಗವೊಂದರ ಸೂಕ್ತಿನೇ ಗಾದೆ”ತ ಹೇಳ್ಕೊಳೊ. 
ಗೌಡ್‌ಗ ಮಾತಾಡ್‌ಕನ ಮಧ್ಯೆ ಮಧ್ಯೆ ಗಾದೆಗಳ್‌ನ ತುಂಭಾ ಬಳ್‌ಸುವೆ. ತಾವು 
ಮಾತಾಡ್‌ದ ಮಾತ್‌ನ ಗಟ್ಟಿಗೊಳ್‌ಸಿಕೆ ಇಲ್ಲರೆ ಎದ್‌ರಾಳಿನ ಸೋಲ್‌ಸಿಕೆ ಗಾದೆನ 
ಬಳ್‌ಸುವೆ. ಗಾದೆಗಳ್‌ಲಿ ಮೆಚ್ಚುಗೆ. ಸಿಟ್ಟ, ಆಕ್ರೋಶದ ಭಾವನೆಗಳಿದ್ದವೆ. 
ಅರೆಭಾಷೆನ ಗಾದೆಗಳ್‌ಲಿ ಸಂಕ್ಷಿಪತೆ, ಸೂತಪ್ರಾಯತೆ, ಸಮತೂಕತೆ, ಪ್ರಾಸ, ಅನುಪ್ರಾಸ, 
ಪುನರಾವರ್ತನೆ, ಅಲಂಕಾರಗ, 'ಉಪಮೆಗ, ರೂಪಕಗ ಸಾಮಾನ್ಯ ಲಕ್ಷಣಗಳಾಗಿದ್ದವೆ. 
ಇನ್ಸ್‌ ಅರೆಭಾಷೆನ ಗಾದೆಗಳ್‌ನ ಈ ಕೆಳಗಿನಂತೆ ಗಮನಿಸಿಕ್‌. 
ಕ ವ್ಯವಸಾಯಕ್ಕೆ ಸಂಬಂಧಿಸಿದ ಗಾದೆಗ : 
ಗೌಡರ ಪ್ರಧಾನ ಕಸುಬು ಕೃಷಿ. ಅರೆಭಾಷೆನ ಗಾದೆಗಳ್‌ಲಿ ಕೃಷಿಕರ ಸುಖದುಃಖಗ 
ಎದ್ದ್‌ಕಂಡದೆ. 
ಇದಾ :- 1. ಬರೆಕರೆ ಭೂಮಿ ನೆರೆಕರೆ ಹೆಣ್ಣ್‌ ಬೇಡ 
2. ಗದ್ದೆ ಇದ್ದಂವ ಕುದ್ದು ತೀಂತ್‌ 
214 ವೃತ್ತಿಗೆ ಸಂಬಂಧಿಸಿದ ಗಾದೆಗ : 
ಉದಾ:- 1. ಕಳ್ಳನ ಹೆಜ್ಜೆ ಕಳ್ಳಂಗೆ ಗೊತ್ತು 
78 ಅವನ ನಾಲಗೆ” ಹಜಮನ "ಕತ್ತಿ, 
, ಜಾತಿಗೆ ಸಂಬಂಧಿಸಿದ ಗಾದೆಗ : 
ಉದಾ:- |. ಗೌಡ :ಬ್ರಾಹ್ಮಣ ಮಾಡ್‌ದ ಪಿಂಡಕೆ, ಗೌಡ ಮಾಡ್‌ದ ಹೆಂಡಕೆ. 
2. ಬ್ಯಾರಿ:ಮಾಪಿಳ್ಳೆ ಸಾಕಿದ ನಾಯಿ ಟೊಪ್ಪಿ ಕಂಡವನೊಟ್ಟಿಗೆ ಹೋದೆ. 
4.ಸ ಸಸ್ಯಗಳಿಗೆ ಯಂ ಗಾದೆಗ: 
ಉದಾ : 1. ಗಂಡ್‌ ತೆಂಗಿನ ಮರದಂಗೆ ಹೆಣ್ಣ್‌ ಬಾಳೆಗಿಡದಂಗೆ 
2. ನುಗ್ಗೆ ಮರಲಿ ನೇಲಿಕೆ ಆಗದ್‌. 


ಟು 


ಹಿ೦ಗಾದ 


ತರಕಾರಿಗ: 
ಉದಾ:- 1. ಕೆಸದ ದಂಟಿಗೆ ಕರ್‌ಕಟ್ಟಿದಂಗೆ 
2 ನಿನ್ನೆ ಬಂದ ಮಳೆಗೆ ಹುಟ್ಟಿದ ಚಗಟೆನಂಗೆ. 


ಧಾನ್ಯಗ 
ಉದಾ:- 1. ರಾಗಿನ೦ಗೆ ಮೊಣ್ಣಂಗೆ 
2. ಕುಡು (ಹುರುಳಿ) ಬೆಳ್‌ದ್‌ ಕಳೆ ಹಾಳ್‌ ಮಾಡ್‌. 
ಪ್ರಾಣಿಗ 
ಉದಾ:- 1. ನಾಯಿಬೊಗಳ್‌ರೆ ದೇವಸ್ಥಾನ ಹಾಳದೆನ) 
2. ಹಾಲಿಗೆ ಬಂದವಂಗೆ ಹಸ್‌ನ ಕ್ರಯ ಯಾಕೆ? 
ಕೀಟಗ : 
ಉದಾ: 1. ನೊಣ ತಿಂದ್‌ ಕುಲಕೆಡಿಸಿಕಂಡಂಗೆ 


ಅ 3 ಎರೆಹುಳಕ್ಕೂ ವಿಷ ಬ೦ದಂಗೆ. 
5. ಅಡ್‌ಗೆ ಆಹಾರಕ್ಕೆ ಸಂಬಂಧಿಸಿದ ಗಾದೆಗ : 
ಉದಾ:- 1. ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ 
2. ತಂಗುಳನ್ನ ತಿಂಬವಂಗೆ ಪಾಯಸದ ಗ್ಯಾನ 
ಕುಟುಂಬಕ್ಕೆ ಸಂಬಂಧಿಸಿದ ಗಾದೆಗ: 
ಉದಾ:- 1. ಅತ್ತೆಮ್ಕಾಲೆ ಸಿಟ್ಟ್‌ ಕೊತ್ತಿಮ್ಯಾಲೆ 
2. ನೂಲ್‌ನಂಗೆ ಸೀರೆ, ಅಯ್ಕೆನಂಗೆ ಮಗುಳು 
A ದೇಹಕ್ಕೆ ಸಂಬಂಧಿಸಿದ ಗಾದೆಗ : 
ಉದಾ:- 1. ಅಂಗಾಲಿಗೆ ನಾಚಿಕೆ ಇಲ್ಲೆ 
2. ಅವರವರ ತಲೆಗೆ ಅವರವರ ಕೈ 
ಹಿಂಗೆ ಬದ್‌ಕ್‌ನ ವಿವಿಧ ಸಂದರ್ಭಗಳ್‌ಲಿ ಬಳಕೆಯಾಗುವ ಗಾದೆಗ ಗೌಡರ 
ಸಂಸ್ಕೃತಿಯ ಹಲವು ಮಜಲ್‌ಗಳ್‌ನ ವಿವರಿಸುತ್ತಾ ಹೋದೆ. ಯಾರ ಹಂಗೂ ಇಲ್ಲದೆ 
ಹೇಳೊಕಾದನ್ನ ನೇರ ಆಗಿ ಹೇಳುವ ಗಾದೆಗ ಗೌಡರ ಸಂಸೃತಿನ ಒಳಪದರನ 
ಸ್ಪರ್ಶಿಸಿದೆ. ಮುಕ್ತ ಮನ್‌ಸ್‌ನ ಸ್ಥಿತಿಲಿ ಇವು ರಚನೆ ಆದರ್‌೦ದ ಗೌಡರ ಜೀವನದ 
ವಿಶ್ಲೇಷಣೆ ಮುಖ್ಯ ಪಾತ್ರವಹಿಸಿದೆ. 
ಜೀವನದ ಸೂಕ್ತ ಸಂದರ್ಭಲಿ ತಾಳ್‌ದ ಯೋಗ್ಯ ನಿರ್ಣಯಗ ಗಾದೆಗಳಾಗಿ 
ಮಾರ್ಪಟ್ಟ್‌ ಬದ್‌ಕಿಗೆ ಮಾರ್ಗದರ್ಶಕವಾಗಿ ನಿಂತವೆ. ಗಾದೆಗ ಜ್ಞಾನದ ಆಗರ, 
ಅನುಭವದ ಸಾಗರನು ಹೌದು. ಈ ಗಾದೆಗ ಪಾಮರಂದ ಹಿಡ್‌ ಪಂಡಿತರವರೆಗೆ 
ಬಡವ-ಬಲ್ಲಿದ, ಮೇಲ್‌-ಕೀಳ್‌ ಎಂಬ ತಾರತಮ್ಮಯಿಲ್ಲದೆ ಎಲ್ಲರ್‌ನ ಸೆಳೆದದೆ. ಎಲ್ಲವೂ 
ಕೂಡ ಮಾತ್‌ಕತೆಲೆ, ಉಪದೇಶಗಳಲ್ಲಿ, ಬೋಧನೆಲಿ, ಚರ್ಚೆಗಳಲ್ಲಿ, ಬರಹಲಿ 
ಭಾಷಣಗಳಲಿ ಗಾದೆನ ಬಳ್‌ಸುವೆ. 
"ಗಾದೆ ಸುಳ್ಳಾದರೂ ವೇದ ಸುಳಾದುಲೆ' ತೇಳುವ ಮಾತುಟ್ಟು ವೇದಗಳಂಗೆನೆ 


೪ 


ಇದ್‌ ನೀತಿಪ್ರಧಾನವಾದ ಸತ್ಯನಿಷ್ಠ ರಚನೆ. ಹಂಗೆನೇ ಸನಾತನವೂ, ಪ್ರಭಾವಯುತವೂ 
ಹಿ೦ಗಾರ 


೦. 


ಇತ್ತಿ 


ಎಲ್ಲಾ ಜನ ಒಪ್ಪಿದ ವಾಜ್ಮೆಯ. ವೇದ ಕೆಲವರ ಸೊತ್ತಾದರೆ ಗಾದೆ ಸಕಲನ ಸೊತ್ತು. 
ದೇಶವಿದೇಶಗಳ್‌ಲಿ ಚಲಾವಣೆಲಿರುವ ಗಾದೆಗಳ ಬಗೆಗಿನ ಗಾದೆಗ ಹಿಂಗುಟು, 
ಗಾದೆ ಯಾಗೊಳು ಸುಳ್ಳಾದುಲೆ (ಜರ್ಮನಿ), ಸಣ್ಣ ಸೂಕ್ತಿ ಬ್ರಹ್ಮಾಂಡದಷ್ಟ ವಿವೇಕನ 
ಹೊಂದಿದ್ದದೆ (ಗ್ರೀಸ್‌), ಮಾನವನ ಯೋಚನೆನೆ ಗಾದೆಗಳಾಗಿ ಹೊಮ್ಮಿದೆ (ಸೀಡನ್‌) 
ನಿಜ ಇಲ್ಲದ ಗಾದೆಯಿಲ್ಲ (ಸೆಯಿನ್‌) ಎಲ್ಲವೂ ಹೇಳ್‌ದ್‌ ನಿಜ ಇರೊಕು (ಇಂಗ್ಲೆಂಡ್‌), 
ದೈನಂದಿನ ಅನುಭವನೆ. ಹೆಣ್ಣು ಮಕ್ಕಳೇ ಗಾದೆಗ (ಹಾಲೆಂಡು). ಗಾದೆ ಸುಳ್ಳಾದರೆ 
ಹಾಲು ಹುಳಿಯಾದೆ. (ಮಲಯಾಳಂ) ಗಾದೆ ಗೊತ್ತಿದ್ದವ ಜಗಳ ಬಿಡಿಸಿದೆ (ಆಫ್ರಿಕಾ) 
ಆಡುಮುಟ್ಟದ ಸೊಪ್ಪಿಲ್ಲತೇಳುವಂಗೆ ಗಾದೆ ಮುಟ್ಟದ ವಸ್ತು ಇಲ್ಲೆ. ನಾಗರಿಕ 
ಜಗತ್ತಿಗೆ ಗೋಚರಿಸದೆ ಇದ್ದ ಅನೇಕ ಸೂಕ್ಷ್ಮ ಸ೦ಗತಿಗ ಗ್ರಾಮೀಣ ಬದುಕಿನ ಜಗತ್ತಿಗೆ 
ಗೋಚರಿಸಿದೆ. ಗ್ರಾಮೀಣ ಬದ್‌ಕ್‌ನ ಆಸೆ ಆದರ್ಶಗ, ಸುಖದುಃಖಗ, ಗಾದೆಗಳ್‌ಲಿ 
ಮೂಡಿ ಬಂದದೆ. ಸರ್ವವ್ಯಾಪಿಯಾದ ಗಾದೆಗ ಸಕಲ ಜ್ಞಾನಗಳ್‌ನ ಒಳಗೊಂಡಿದ್ದದೆ. 
ಲೋಕಾನುಭವದ ಗಾದೆಗಳ್‌ಲಿ ನೀತಿ, ನಯ, ಆಚಾರ, ಅನಾಚಾರಗ ಹೊರಹೊಮ್ಮುವೆ. 
ಉದಾಹರಣೆಗೆ “ಮಾಡುದು ಅನಾಚಾರ ಮನೆ ಮುಂದೆ ಬೃಂದಾವನ”ತೇಳುವ ಗಾದೆ 
ಮೂಲತಃ ಯಾರಿಗೋ ಒಬ್ಬಂಗೆ ಅನ್ವಯ ಆಗ್‌ತಿತ್ರ್‌ ಕಾಲಕ್ಷಮೇಣ ಜನಸಾಮಾನ್ಯರಿಗೆಲ್ಲ 
ಸೇರುವಂತಾತ್‌. ಮೂರು ' ಹೊತ್ತು. ಪಾಪದ ಕೆಲಸ ಗಳ್‌ನ ಮಾಡಿ ಮತ್ತೆ ek: 
ಪುನಸ್ಕಾರ, ಜಪ ತಪ ಯಾತ್ರೆಗಳ್‌ನ ಮಾಡ್‌ರೆ ಪ್ರಯೋಜನ ಇಲ್ಲೆ. ಸದಾಚಾರ 
ಮೊದುಲು ಎನ್ನುವ ತತ್ವನ ಇದ್‌ ಪ್ರತಿಪಾದಿಸಿದೆ. ಸಮಾಜದ ಸುಖಸಂಪತ್ತ್‌ಗಳಿಗೆ 
ನೀತಿನೆ ಅಡಿಗಲ್ಸ್‌. ಮನ್‌ಸನ ಮನಸ್ಸ್‌ನ ತಿದ್ದುವ, ಧರ್ಮನ ರಕ್ಷಿಸುವ ಶಕ್ತಿ ಅದ್‌. 
ಗಾದೆಗ ಒಂದು ನಾಡ್‌ನ ಸಂಸ್ಕೃತಿಗೆ ಆದರ್ಶ ಹಾಗೂ ಒಂದು ಜನಾಂಗದ 
ಸಂಸ್ಕೃತಿಗೂ ಆದರ್ಶ ಹಾಗೂ ದೂರದರ್ಶಿನು ಹೌದು. ಇಡೀ ಜಗತ್ತೇ ಇಂದ್‌ 
ಗಾದೆಗಳ ವಸ್ತು. ಸಮಾಜನ ತಿದ್ದುವ ಚಿಕಿತ್ಸಕ ಗುಣ ಗಾದೆಗಳಲಿ ಪ್ರಮುಖವಾಗಿ 
ಗಮನಿಸಕ್‌. 
೬ ಡಾ. ಕೋರನ ಸರಸ ತಿ ಪ್ರಕಾಶ್‌, ಸಹ ಪ್ರಾಧ್ಯಾಪಕರು 
ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಮಡಿಕೇರಿ 
ಮೊ. : 9483826271 












ಸಂಚಿಕೆನ ವಿಮರ್ಶೆ 

ಹಿ೦ಗಾರ ಸಂಚಿಕೆನ ಓದಿದಿ ಎಲ್ಲಓದ್‌ಗರ್‌ ಸಂಚಿಕೆಲಿ 
ಪ್ರಕಟಆದ ಬರವಣಿಗೆಗಳ ಬಗ್ಗೆ ನಿಮ್ಮಅಭಿಪ್ರಾಯನ ಕಳ್ಳಿ ಕೊಡಿ. 
ಮುಂದೆನಸಂಚಿಕೆಲಿ ಸಂಚಿಕೆನ ವಿಮರ್ಶೆ ಅಂತೇಳುವ ಅಂಕಣಲಿ 
ಓದ್‌ಗರ ಅಭಿಪ್ರಾಯಂತೇಳಿ ಪ್ರಕಟಿಸಿವೆ.ಇದ್‌ ಸಂಚಿಕೆನಇನ್ನಷ್ಟ್‌ 
ಲಾಯ್ಕಲಿ ಹೊರತಾಕೆ ಒಳ್ಳದಾದೆ. 


ಹಿಲರಿ 


ಚೆಂಬು ಊರುಲೊಂದು ಕೆಡ್ಡಾಸ ಗೌಜಿ 


p pS ಇಸ 


6. 


04 


₹ 


p 3 _ ದ ಆ 
ಕೊಡಗಿನ ಗಡಿಭಾಗದ ಸಂಪಾಜೆ ಹತ್ರದ, ಹೆಚ್ಚು ಕಮ್ಮಿ ಸುಮಾ ರಿಗೆ 500 ಮನಿಗ 
ಗ ವ ಜನಂಗ 
ಆ.11 


} 
ಛ 
| 
G 
ತ್ರ 
ತಾ 
ಲ 
೫ 
] 
| y 
©L 
೪) 
ಎ 
ಛಿ 
ಸ 
Be 
4 
C 
GL g 
J ೦ 





4೬ ಮಿ 
ಗಮನ್‌ ಡಿ ಸ೦ಡವೆ. ದ್ಯ ಊರುನ ಮುಖ್ಯಬೆಳೆ ಮತ್ತೆ ಆದಾಯದ ಮುಖ್ಯ ಮೂಲ 
ಅಡಿಕೆ ಮತ್ತೆ ರಬ್ಬರ್‌. ಗುಡ್ಡಗಾಡ್‌ 2 ಪ್ರ ಊರುಲಿ ಮೊನ್ನೆ ಭನ 
ತಿಂಗಳ್ಲಿ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿಯ ಕೂಡೂ 
ಕಟ್ಟಿ ಕೆಡ್ಡಾಸ ಹಬ್ಬದ ಪ್ರಯುಕ್ತ) ಕೆಡ್ಡಾಸ ಸ9 ಗೌಜಿಂ ತೇ ಸುವ ಒಂದು ಲಾಯ್ಕನ 
ಜಲ ಸ ನಡ್ಟ್ಯ ಅದು ER ಜನರನ್ನ ತಲುಪಿಟು೦ ತೇಳುದಕ್ಕೆ ಅಲೆ 


ಅವರ WN ಜ್‌ ಬಿ. ಎ. ಹರೀ ಶ್‌ ಅವು ಉದ್ದಾಟ ನೆ ಸೆ ನೆರವೇರಿಸಿ ಕೊಟೋ. 
ವೇದಿಕಲಿ ಗಣ್ಯರಾದಂತ Ry ಶೋಭಾ ಮೋಹನ್‌, ಶ್ರೀ ಕೆ.ಕುಮಾರ್‌, ಶ್ರೀ ನಾಗೇಶ್‌ 
ಕುಂದಲ್ಲಾಡಿ, ಶ್ರೀ ದಿನೇಶ್‌ ಊ ಬೈಲು, ಡಾ. ಎನ್‌. ಎ. ಜ್ಞಾನೇ ಶ್‌, ಶ್ರೀ ಎನ್‌. ಸಿ. 
ಅನಂತ್‌, ಶ್ರೀ ಕುಯಿಂತೋಡು ದಾಮೋದರ, ಶ್ರೀ. ದಿನೆ ಶ್‌ ಪೂಜಾರಿಗದೆ, ಶ್ರೀ 
ಜೀವನ್‌ ಪೆರಿಗೇರಿ, ಅವರ ಉಪಸ್ಥಿತಿ ಮತ್ತೆ ಅವರ ತೂಕದ ಮಾತ್‌ಗಳಂದ ಸುರೂನ 
ಸುತ್ತಿನ ಜಂಬರ ಲಾಯ್ಕಲಿ ಮುಗ್ತ್‌ "ಮತ್ತೆ ವೇದಿಕೆ ಕಾರ್ಯಕ್ರಮ. ಸಂಜೆ ಸಮಾರೋಪದ 
ಕಾರ್ಯಕ್ರಮದವರೆಗೂ ಕಾರ್ಯಕ್ರಮ ಗೆಲುವು ಇಲ್‌ ನಮಿಗೆ ಕುಸಿ 
ಕೊಟ್ಟ ಸಂಗತಿ. 

ಒಂದು ಕೆಡ್ಡಾಸ ಹಬ್ಬದ ಕಾರ್ಯಕ್ರಮನ ಇಟ್ಟ್ಯಂಡ್‌ ಆಮೂಲಕ ಹೆಂಗೆ ನಮ್ಮ 
ಬಾಸೆ ಮತ್ತೆ ಸಂಸ್ಕ ತಿನ ಉಳಿಸಿ ಕಣಕ್‌ ಅನ್ನುವ" ನಿಟ್ಟಿ ಅಲ್ಲಿಯ ಕಾರ್ಯಕ್ರಮ 
ರೂಪುಗೊಂಡಿತ್ತ್‌ ಮರ ಬೊದ್ಕುಲಿ ಆಚರಣೆಗ ಬಹ ಮುಖ್ಯ ಒಂದು ಸಮುದಾಯದ 
ಬಾಸೆ ಮತ್ತೆ ಸಂಸ್ಕ ತಿ ಉಳಿಯೋಕುತಾದರೆ ಆಚರಣೆಗಬೇಕಾದೆ. ಈಗ ನಮಿಗೆಲ್ಲ 
ಗೊತ್ತಿರುವಂಗೆ ಪ್ರಪಂಚ ಬಾಳಬೇಗ ಓಡುತ್ತುಟ್ಟು ಹಂಗಾಗಿ ಹೊರಜಗತಿಗೆ ನಾವು 
ಇಣ್‌ಕುತ್ತಿರುವ ಕಾರಣ ನಮ್ಮ ಸ ಸಂಸ್ಕೃತಿಯ ಸೊಗಡು ಸಹಜವಾಗಿ ಮಾಯಾ ಆಗ್ರ 


26 ಜ[ಜ್ಯಗಣಂ 


ಹೋಗುತ್ತುಟ್ಟು ನಮ್ಮ ಹಿರಿತಲೆಗಳಿಗೆ ನಮ್ಮ ಸಂಸ್ಕೃತಿ ಗೊತ್ತಿದಷ್ಟು ನಮಿಗೆ ಗೊತ್ತೆ. 
ಅಂದರೆ ನಮ್ಮ ಮಕ್ಕಳ ಗತಿಂ ಹಂಗಾಕಾಗದ್ರೇಳುವಂತ. ಆಲೋಚನೆಲಿ ನಮ್ಮ ಸಂಸ್ಕೃತಿ. 
ಬಾಸೆನ ಉಳಿಸಿ ಬೆಳ್ಳುವ ವಾರಸುದಾರರ್‌ನಾವೇ ಆಕುಂತೇಳಿ ಈ ರೀತಿಯಾದಂತಹ 
ಕಾರ್ಯಕ್ರಮ ಅಕಾಡೆಮಿ ವತಿಂದ ಹಮ್ಮಿಕೊಂಡೊ. 
ಮನ್ಸರ ಹುಟ್ಟುಂದ ಸಾಯುವವರೆಗೆ ನಡ್ಸುವ ವಿಧಿವಿಧಾನಗಳನ್ನ, ಆಚರಣೆಗಳನ್ನ 
ಪ್ರಾತ್ಯಕ್ತಿ ಕೆನಾಂಗೆ, ಸಚಿತ್ರವಾಗಿ, ಊರುನ "ಹಂಗೆ ಆಸುಪಾಸಿನ ಪ್ರತಿಭೆಗ ನಮ್ಮ 
ನ್‌್‌ ಮಾಡಿತೋರ್ಸಿದೋ. ಶ್ರೀಯುತ ಸುಂದರ ಕೇನಾಜೆ. ಶ್ರೀ ಚಂದಶೇಖರ 
ಹೊಸೂರು, ಶ್ರೀಮತಿ ಶೀಲಾವತಿ ಕೃಷ್ಣಪ್ಪ ಬಿಳಿಯಾರ್‌, ಶ್ರೀ ದೊಡ್ಡಣ್ಣ ಬರೆಮೇಲು, 
ಶ್ರೀ ಲೋಕನಾಥ್‌ ಅಮೆಚೂರ್‌ ಈ ವಿಚಾರಗಳ ಕುರಿತು ಮಾತಾಡಿರೆ, ಸ್ವಾಮಿ 
ವಿವೇಕಾನಂದ ಯುವಕ ಮಂಡಲ ಚೆಂಬು, ಗೌಡರ ಯುವ ಸೇವಾಸಂಘ ತೊಡಿಕಾನ, 
ಸಂಪಾಜೆಯ ಪಂಚಾನನ ಭಜನಾತಂಡ, ಗೌಡರ ಯುವಸೇವಾ ಸಂಘಚೆಂಬು, 
ಮರ್ಕಂ೦ಜದ ಸ್ಪಂದನ ತಂಡ ಅದನ್ನ ಕಣ್ಣಿಗೆ ಕಟ್ಟುವಂಗೆ ಮಾಡಿ ತೋರ್ಸಿದೊ. 
ಒಂದೊಂದು ಬಾಗಲಿ ಆಚರಣೆಗ ಒಂದೊಂದು ಬಗೆಲಿ ಇರ್ದು. ಸಮಯದ 
ಮಿತಿಂದ ನಮ್ಮೂರ್ನ ಆಸುಪಾಸ್‌ನಲ್ಲಿ ನಾವೆಂಗೆ ಆಚರಣೆ ಮಾಡುವೆ ಅನ್ನುದನ್ನ 
ಮಾತ್ರ ಪಸ್ತುತ ಪಡ್ಲಿದೊ. ಅದು ತುಂಬಾ ಪರಿಣಾಮಕಾರಿಯಾಗಿತ್ತು. ಒಟ್ಟುಲಿ ಬೆಳ್ಗೆಂದ 
ಹಿಂಬೊತ್ತುವರೆಗೆ, "ಕೆಡ್ಡಸ ಹಬ್ಬದ ಆಚರಣೆ, ಕೂಸಿನ ತೊಟ್ಟಿಲ್‌, ಮನೆ ಒಕ್ಕುಲು, 
ಮೊದುವೆ. ಬೊಜ್ಜದವರೆಗಿನ ಕಾರ್ಯಕ್ರಮನ ತೋರ್ಸಿಕೊಟ್ಟೊ. ಒಟ್ಟಿಗೆ, ಪಾತ್ಯಕಿಕ 
ಒಟ್ಟೊಟ್ಟಿಗೆ ನಡ. ನಮ್ಮ ಸಮುದಾಯದವು ಮಾತ್ರ ಅಲ್ಲ, ನಮ್ಮ ಪರಿಸ ಸರಲಿ ಯಾರೆಲ್ಲಾ 
ಅರೆಬಾಸೆ ಮಾತಾಡುವೆನೋ ಅವು ಕೂಡ ಈ ಕಾರ್ಯಕಮಲಿ ಸೇರ್ಕಂಡೋ. ನಮ್ಮ 
ಅಕಾಡೆಮಿಯ ಉದ್ದೇಸ ಕೂಡ ಇದುವೆ. ಒಂದು ಬಾಸೆ ಸಂಸ್ಕೃತಿ ಗಡಿದಾಟಿ 
ಹೋಕುಂತಾದರೆ ನಾವು ನಮ್ಮ ಸುತ್ತಮುತ್ತಲಿನವು ಎಲ್ಲವೂ ಅದನ್ನ ಬಲಿ ಮಾತ್ರಸಾಧ್ಯ 
ಈ ಜಂಬರದ ಒಟ್ಟು ಪರಿಕಲ್ಪನೆ ಮತ್ತೆ ಸಹಕಾರ, ಮಾರ್ಗದರ್ಶನ ಕಲಾವಿದ, 
ರಂಗಕರ್ಮಿ ಲೋಕೇಶ್‌ ಊರುಬೈಲ್‌ ಅವರದ್ದು ಚೆಂಬು ಊರವರ ಒಂದು 
ಪ್ರಾಮಾಣಿಕ ಮನಸಿನ ಸಹಕಾರಲಿ' ಈ ಕಾರ್ಯಕ್ರಮ ನಡುದುಟು. ಇಡೀ ಈ 
ಜ೦ಬರದ ಯಶಸ್ಸಿನ ಪಟ್ಟ ಲೋಕೇಶ್‌ ಊರುಬೈಲು ಮತ್ತೆ ಚೆಂಬು ಊರವ್‌ಕೆ 
ಸೇರೊಕು. ಅಕಾಡೆಮಿ ಒಂದು ನೆಪ ಅಷ್ಟೆ 
ನಮ್ಮ ಇಂತಹ ಉಪಬಾಸೆ ಮತ್ತೆ ಸಂಸ್ಕೃತಿಯೇ ನಮ್ಮದೇ ಸದಾ ಶ್ರೀಮಂತ 
ಸಂಸ್ಕ ತಿಯ ಒಂದು ಭಾಗ. ಇದ್‌ ಅಳ್ಡ್‌ ಹೋಕಾಗದ್‌, ಉಳಿಯೋಕು, ಮೂಲ 
ಬಾಸೆ ಮತ್ತೆ ಸಂಸ್ಕೃತಿ ಮತ್ತೆ ಬಳಕೆಯಾಕು ಮತ್ತು ಆಚರಣೆಗೆ ಸಿಕ್ಕೋಕು. ನಾವು 
ಯಾರು ಮುಲಾಜಿಯಿಲ್ಲದೆ ನಮ್ಮ ಬಾಸೆ ಮಾತಾಡುವಂಗೆ ಆಕುತೇಳಿರೆ ಇಂತಹ 
ಕಾರ್ಯಕ್ರಮ ಅಲ್ಲಲ್ಲಿ ಆಕು. ಮತ್ತೆ ಆಚರಣೆಗ ಅನುಸರಣೆ ಆಕು. 
pd ಸ್ಮಿತಾ ಅಮೃತರಾಜ್‌. 
ಬಾಲೆಂಬಿ ಅಂಚೆ, ಜೆ೦ಬು ಗ್ರಾಮ. ಮೊ. 9980402968 


ಹಿಂಗಾರ 3-3 ಸಂ ಸಾ ಂ: :/ೌ*ೌೃ-೨ಇಲ---ಗ-ದ 


ಉಪ್ಪು ತಿಂದವ ನೀರ್‌ ಕುಡಿಯೋ ಕೇ 


ಎಲ್ಲವೂ ಒಂದೇ ಮನೆಲಿ ಇದ್ದರೆ ಎಷ್ಟ್‌ ಲಾಯ್ಕ್‌; ಮನೆಗೆ ಶೋಭೆ ಮಕ್ಕಳಿಗೆ 
ಖುಷಿ, ಕುಟುಂಬಕ್ಕೆ ರಕ್ಷಣೆ, ಹಬ್ಬ. ಹರಿದಿನ ಜಾತ್ರೆ ಇಂತ ದಿನಗಳಲಿ ಎಲ್ಲವೈ 
ಸಂತೋಷನೇ ಸಂತಾಪ ಗಮ್ಮತೇ ಗಮ್ಮತ್‌. ಮನೆಗೊಂದು ಅಲಂಕಾರ. ತ] 
ಮಾಡಿ ಬೇರೆ ಬೇರೆಯಾದರೆ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಕಳ್ಳೊಂಡವೆ. ಯಾವುದೇ 
ದಿನ ನೆಮ್ಮದಿ ಇರುದಿಲ್ಲ. 
ಇದ್‌ ಮನೆಗೆ ಮಾತ್ರ ಅಲ್ಲ ದೇಶಕ್ಕೆ ಕೂಡ ಅನ್ವಯ ಆದೆ. ಭಾರತ ಮತ್ತ್‌ 
ಪಾಕಿಸ್ತಾನ ತುಂಡು ಆಗದೆ ಒಟ್ಟಿಗೆ ಇದ್ದಿದ್ದರೆ ಇಂದ್‌ ನಾವ್ಗೆ ಸರಿಸಾಟಿ ಯಾರ್‌ 
ಇತ್ತ್‌ಲೆ. ಇಬ್ಬರ ಅಧಿಕಾರ ಆಸೆಂದ ಭಾರತ ವಿಭಜನೆ ಆತ್‌. ನೆಹರು ಮತ್ತ್‌ ಜಿನ್ನಲಿ 
ಒಬ್ಬ ತ್ಯಾಗ ಮಾಡಿದರೆ ನಾವು ಒಟ್ಟಿಗೆ ಇರ್ತಿದ್ದೊ. ಪಾಕಿಸ್ತಾನ ಬೇರೆ ಅದರ ಮೇಲೆ 
ತಾನ್‌ ಹೆಂಗೆ ಬೆಳೆಯೋಕು ಎಂಬುದರ ಬಗ್ಗೆ ಯೋಚನೆ ಮಾಡ್‌ತ್‌ಲೆ, ಬದಲಾಗಿ 
ಭಾರತನ ಹೆಂಗೆ ಮಣ್ಣ್‌ ಮುಕ್ಕುಸುದ್‌ ಎಂಬುದೇ ಯೋಚನೆ ಮಾಡ್‌. ಇದರ್‌೦ದ 
ಅದರ ಬೆಳವಣಿಗೆ ಆತ್‌ಲೆ ಬದಲಾಗಿ ಅಲ್ಲಿನ ಜನ ಊಟಕ್ಕಾಗಿ ಪರದಾಡ್‌ವ ಸ್ಥಿತಿಬಾತ್‌. 
ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಭಯೋತ್ಪಾದಕರ ಮತ್ತು ಪುಲ್ವಾಮ ದಾಳಿ 
ಮಾಡಿಸಿ ನಮ್ಮ 40 ಸೈನಿಕರ ಕೊಂದೊ. ಭಾರತದ ಬೇರೆ ಬೇರೆ ಭಾಗಲಿ ಬಾಂಬ್‌ 
ಸೋಟ ಮಾಡಿಸಿದ. ಭಾರತದೊಳಗೆ ಭಯೋತ್ಪಾದಕರ ನುಗ್ಗಿಸಿದ. ಇದರ್‌೦ದ ಅಲ್ಲಿ 
ಲಾಭಂದ ನಷ್ಟನೇ ಜಾಸ್ತಿ ಆತ್‌. ಭಾರತದ ಬೆಳವಣಿಗೆ ಆತ್‌. ಬಾಲಕೋಟೆಗೆ ನಮ್ಮ 
ಯುದ್ಧ ವಿಮಾನ ಹೋಗಿ 200ಕ್ಕೂ ಹೆಚ್ಚು ಭಯೋತ್ಪಾದಕ ಕೊಂದ. ರಾತ್ರಿ 12 
ಗಂಟೆ "ಹೊತ್ತಿಗೆ ಹೆಲಿಕಾಪ್ಟರ್‌ ಜಾಕಿ ಸರ್ಜಿಕಲ್‌ ಸೆ ಸ್ಪೈಕ್‌ ಮಾಡಿ ಭಯೋತ್ಪಾದಕರ 
ಶಿಬಿರ ನಾಶ ಮಾಡ್ಬ. ನಡೀ ಪ್ರಪಂಚನೇ ಜಾರು ಬೆಂಗ್‌ಕಣ್ಣ್‌ಂದ ನೋಡುವ 
ಹಾಂಗೆ ಆತ್‌. 
ಇಂದ್‌ ಪಾಕಿಸ್ತಾನ ಸ್ಥಿತಿ ಎಲ್ಲಿಗೆ ಬಂದುಟು ಅಂತ ಹೇಳಿರೆ, ಅಲ್ಲಿ ದುಡ್ಡು ಇಲ್ಲೆ. 
ಜಾಗೆನ ಚೀನಕ್ಕೆ ಮಾರಿಕೆ ಹೊರ್ಟುಟು ಸೈನ್ಯ ಮತ್ತ್‌ ಪೋಲಿಸರ ಒಳಗೆ ಹ್ಯೊ ಕೈ 
ಕುರುಂ ಆಗುಟು: ಅಲ್ಲಿನ ಸಂಸತ್‌ಲಿ ಸಚಿವ ಪುಲಾಮ ದಾಳಿ ಮಾಡಿಸಿದ್ದ್‌ ಇಮಾನ್‌ 
ಖಾನ್‌ ಅಂತ ಒಪ್ಪಿಕೊಂಡುಟು ಅಲ್ಲದೆ ಸಂಸತ್‌ನ ಅರ್ಧದಷ್ಟ್‌ ಸಂಸದಗ ಭಾರತದ 
ಪ್ರಧಾನಿ ಮೋದಿಗೆ ಜೈ ಹಾಕುವೆ. ಪಾಕಿಸ್ತಾನದ ಬೇರೆ ಬೇರೆ ಪ್ರಾಂತಗೆ ಸ್ವತಂತ್ರ ಆಕೆ 
ಪ್ರಯತ್ನ ಮಾಡ್ತಾ ಉಟ್ಟು ನಮ್ಮ ಹಿರಿಯವು ಒಂದು ಗಾದೆ ಮಾತ್‌ ಹೇಳುವೆ 
ಎಸರಡ್‌ ಕೊಂಬು ಎದೆಗೆ ಸೂಲ ಅಂತ ಹೇಳುವ ಹಂಗೆ ಇಂದ್‌ನ ಪಾಕಿಸ್ತಾನದ 
ಸ್ಥಿತಿ ಆಗುಟು. 
2 ಕುಸುಮಾಧರ ಎ.ಟಿ. 
ಅಳಿಕೆಮಜಲು ಮನೆ, ಕಾಯರ್ತೋಡಿ, 
ಸುಳ್ಯ. ಮೊ. : 7090133686 








ಡಿ 


ದಿನದ ಅರ್ಧಗಂಟೆ ನಂಗೆ ಕೊಡಿ ನಾನು ನಿಮ್ಮ 
ಆರೋಗ್ಯನ ಕಾಪಾಡ್‌ನೇ - ವ್ಯಾಯಾಮ. 


ಭೂಮಿ ಮೇಲೆ ಹುಟ್ಟದ ಎಲ್ಲವೂ ಕೂಡ ಒಳ್ಳೆಯ ಆರೋಗ್ಯಂದ ಇರಿಕೆ 
ಬಯಸುವೆ. ಎಷ್ಟು ಸಂಪತ್ತ್‌ ಇದ್ದರೂ ಕೂಡ ಒಳ್ಳೆಯ ಆರೋಗ್ಯ ಇಲ್ಲದಿದ್ದರೆ 
ಎಲ್ಲವೂ ಕೂಡ ಶೂನ್ಯ ನಾವು ಮೊದಲು ಆರೋಗ್ಯ ಸಂಪಾದಿಸಿಕೊಳ್ಳಕು. 
ಹೆಚ್ಚಿನವು ಇಂದ್‌ ಕೂಡ ಅಂದ್‌ಕೊಂಡೊಳು ಆರೋಗ್ಯ ಸಿಕ್ಕದು ಕೇವಲ ಜೌಷಧಿ 
ಮಾತ್ರೆಂದ ಮಾತ್ರ. ಇದು ನಮ್ಮ ತಪ್ಪು ಕಲ್ಪನೆ. ನಾವು ದಿನದ ಅರ್ಥಗಂಟೆನಾ 
ಕ್ರೀಡೆ, ವ್ಯಾಯಾಮಕ್ಕೆ ತೊಡಗಿಸಿಕೊಂಡರೆ ನಾವ್‌ ಉತ್ತಮ ಆರೋಗ್ಯನ ಕಾಪಾಡಕ 
ಅಲ್ಲದೆ ಆಕಳ ರೀತಿಯ ರೋಗ ರುಜಿನಗಳ್‌ಂದ 'ಹೊರ ಬರೋಕ್‌. ದಿನದ 
ಅರ್ಧಗಂಟೆನ ನಾವು ನಡಿಗೆ, ಜಾಗಿಂಗ್‌, ಕ್ರೀಡೆಲಿ ತೊಡಗಿಸಿಕಂಡೆ ಒಳ್ಳೆ ಆರೋಗ್ಯನ 
ಸುಲಭಲಿ ಕಾಪಾಡಕ್‌. ಬೆಳ್ಳಿನ ನಡಿಗೆಂದ ನಮ್ಗೆ ಉತ್ತಮ ಗಾಳಿನ, ಜೊತೆಗೆ ದೇಹದ 
ಎಲ್ಲ ಅಂಗಾ೦ಂಗಳ್ಗೆ ಹಿತಮಿತವಾದ ವ್ಯಾಯಮ ಸಿಕ್ಕಿ ದೇಹದ ಕಲ್ಮಶ ವಿಷಯುಕ್ತ 
ಪದಾರ್ಥ ಬೆವರ್‌ನ ರೂಪಲಿ ನಮ್ಮ ದೇಹಂದ ಹೊರಗೆ ಬಂದದೆ. ಇದರ್‌ಂದಾಗಿ 
ನಮ್ಮ ದೇಹ ಹೆಚ್ಚಿನ ರೋಗ ನಿರೋಧಕ ಶಕ್ತಿನ ಪಡ್‌ದದೆ ಹಂಗೆ ನಮಗೆ ಚಿಕ್ಕಪುಟ್ಟ 
ಕಾಯಿಲೆ ಬಂದರೂ ಕೂಡ ನಾವು ಸುಲಭವಾಗಿ ಗುಣಮುಖವಾದವೆ. ನಾನ್‌ 
ಇಲ್ಲಿ ನಿಮ್ಗೆ ಒಂದ್‌ ಉದಾರಣೆ ಕೊಟ್ಟನೆ. ರೈತ ಮತ್ತೆ ಉದ್ಯೋಗಸ್ಥ. ಇವರ್‌ಲಿ 
ಯಾರು ಜಾಸ್ತಿ ಆರೋಗ್ಯನ ಹೊಂದ್ಕೊಳೊಂತ ನೋಡಿರೆ ನಾವು ಖಂಡಿತ ರೈತಂತ 
ಹೇಳಕ್‌. ಯಾಕೆಂದರೆ ರೈತ ಸದಾ ಕೃಷಿ ಚಟುವಟಿಕೆಯಲ್ಲಿ ತನ್ನನ್ನ ತೋರಿಸಿಕೊಂಡದೇ. 
ಅವ ತನಗೆ ಗೊತ್ತಿಲ್ಲದೆ ಅನೇಕ ರೀತಿಯ ವ್ಯಾಯಾಮನ ಕೃಷಿ ಚಟುವಟಿಕೆಲಿ ಮಾಡ್ದೆ. 
ಅದೇ ಉಳುಮೆ "ಮಾಡ್ತು, ನಾಟಿ ನಡ್ಡು, ಸ್ಯ ಸಭಯ ಗುದ್ದಲಿ ಕೆಲಸ 
ಮಾಡೋದು ಇದರಿಂದಾಗಿ ರೈತ ಸದಾ ಫಿಟ್‌ ಇದ್ದದೇ. ಆದರೆ ನೌಕರಿಯಲ್ಲಿನ ಜನ 
ನಮ್ಮ ರೈ ರೈತಂಗೆ ಹೋಲಿಸಿರೆ ಹೇಳಿಕೊಳ್ಳುವಂತಹ ಫಿಟ್ನೆಸ್‌ ಇರುದಲೆ. ರೈತ ಎಂದು 
ಕೂಡ ಜಾಸಿ ದಪ್ಪ ಇರದೆ ಬಹಳ ಗಟ್ಟಿಯಾಗಿದ್ದದೆ. ನಾವು ಗಟ್ಟಿ ಮನಸ್ಸು ಮಾಡಕೊಂಡು 
ದಿನದ ಅರ್ಧಗಂಟೆನಾ ವ್ಯಾಯಾಮ, ಯೋಗಕ್ಕೆ ಮೀಸಲಿಡಕು. ಬೆಳಿಗ್ಗೆ ಬೇಗನೆ 
ಎದ್ರುವ ಪದ್ದತಿನ ಬೆಳ್ಳಿಕಂಡ್‌, ಮನಸ್ಸಿನ ಮೇಲೆ ನಿಯಂತ್ರಣ ಹೇರಿಕಂಡ, ನಿಧಾನವಾಗಿ 
ವ್ಯಾಯಾಮನ ಮಾಡುವ ನಿರ್ಧಾರನ ಕೈಗೊಳ್ಳೊಕು. ನಾವು ಪ್ರತಿದಿನ ವ್ಯಾಯಮ 
ಮಾಡುದರ್‌ಂದ ಶಿಸ್ತುಬದ್ಧವಾದ ಜೀವನ ನಾವು ಸುಲಭವಾಗಿ ರೂಪಿಸಿಕೊಳ್ಳೊಕು. 
ಮತ್ತೆ ಮುಖ್ಯವಾಗಿ ದಿನಪೂರ್ತಿ ನಾವು ಬಹಳ ಲವಲವಿಕೆಂದ ಇರಕ್‌. ನಾನು ಇಲ್ಲಿ 
ಒಂದು ae 7 ಕೊಟ್ಟೆ. ಪ್ರಾಣಿ-ಪಕ್ಷಿಗ ಕೂಡ ಬೆಳಿಗ್ಗೆ ಎದ್ದಂಗೆ ಒಂದು 
ರೀತಿಯ ವ್ಯಾಯಾಮನ pe ಹಿಂದಕ್ಕೆ ಮುಂದಕ್ಕೆ ಬಾಗದು, ಮೇಲೆ ನೋಡ್ಬು 
ಹು ಶ್ಯ. ವ್ಯಾಯಾಮದ af fa ದನ, ಎಷ್ಟೆ ನಾಯಿಗ ಕೂಡ ಬೆಳಿಗೆ 









ಎದ್ದ ಕೂಡ್ಲೆ ವ್ಯಾಯಾಮನ ಮಾಡುವೆ. ನಂತರ ನಿಧಾನಗತಿಲಿ ನಡಿಗೆ ಮಾಡುವೆ 
ಮೂಕ ಪ್ರಾಣಿಗಳೇ ಆರೋಗ್ಯದ ಬಗ್ಗೆ ಇಷ್ಟೊಂದು ಕಾಳಜಿ ಮಾಡುವೆ. ಆದರೆ 
ಬುದ್ದಿಜೀವಿ ಮಾನವ ಮಾತ ಆರೋಗ್ಯದ ಬಗ್ಗೆ ಏಕೆ ಇಷ್ಟೊಂದು ಅಸಡ್ಡೆ 
ಮಾಡುವೆ, ಎಲ್ಲಾನ ವಿಮರ್ಶೆ ಮಾಡುವ ಕಾಲ ಇಂದ್‌ ಬಂದುಟು. ಇಂದಿನ ನಮ್ಮ | 
ಜಂಜಾಟದ ಬದ್‌ಕ್‌ಲಿ ನಾವು ಆರೋಗ್ಯನ ಕಡೆಗಣಿಸಿಕೆ ಆಗದ್‌ ಅಂತ ಹೇಳಿರೆ ಇದ್‌ | 
ಅಕ್ಷರಸಹ ಸತ್ಯ. ಇಂದಿನ ನಮ್ಮ ಜಗತ್ತು ಹೆಂಗುಟೂಂತ ನೋಡಿರೆ ಸಣ್ಣ ಮಕ್ಕ 
ಮೊಬೈಲ್‌ ಗೇಮ್‌ಲಿ ಬಿಜಿಯಾಗಿದ್ದವೆ. ಕಾಲೇಜ್‌ ಹೈದಗ ಬೈಕ್‌ ಕಾರ್‌ ವ್ಯಾಮೋಹಲಿ 
ಇದ್ದವೆ. ಕಾಲೇಜು ಗೂಡೇಗ ಜಾಸ್ತಿ 'ಅಂದವಾಗಿ ಕಾಣಾ ಜಾಸಿ ಹೊತ್ತು "ಕನ್ನ ಡಿಯ 
ಮುಂದೆ ಇದ್ದವೆ, ಅಮ್ಮಂದಿರ್‌ ಇಂದ್‌ ಯಾವ ಸಾಂಬಾರ್‌, ಪಲ್ಕ ಮಾಡೋಕು 
ಎ೦ಬ ಚಿಂತೆಲಿ ಇದ್ದರೆ ಅಪ್ಪ ಮಾತ್ರ ಹಗಲಿರುಳು ದುಡಿದು ಸುಸ್ತಾಗಿ ಬಂದ್‌ 
ಮನೇಲಿ ಇದ್ದವೆ. ಎಲ್ಲರನ್ನು ಕೇಳಿರೆ ನಮಗೆ ಒಂದೇ ಉತ್ತರ ಬಂದದೆ. ಅದೇ 
ತುಂಬಾ ಬಿಸೀ ಒಳೆ೦ತ ಉತ್ತರ ಕೊಟ್ಟವೆ. ಇನ್ನೆಲ್ಲಿಂದ ವ್ಯಾಯಾಮಕ್ಕೆ ಸಮಯನ 
ಕೊಟ್ಟವೆ. ನಾನು ಈ ಕೆಳಗೆ ಕೆಲವೊ೦ದು ಸರಳ ರೀತಿಯ ವ್ಯಾಯಾಮನ ವಿವರಿಸಿನೇ 
ಇದನ್ನ ದಿನಪ್ರತಿ ನೀವು ಮಾಡಿರೆ ನೀವ್‌ ಕೂಡ ಒಳ್ಳೆಯ ಆರೋಗ್ಯನ ಹೊಂದಕು. 

1 ಅಂಗಾಲ್‌ನ ಎಡಂದ ಬಲಕ್ಕೆ ಬಲಂದ ಎಡಕ್ಕೆ 10 ಸರ್ತಿ ತಿರ್‌ಗುಸುದು 

2 ಸೊಂಟನ ಎಡಂದ ಬಲಕ್ಕೆ ಬಲಂದ ಎಡಕ್ಕೆ ಹತ್ತು ಸರ್ತಿ ತಿರ್‌ಗುಸುದು. 

3 ಭುಜನ ಹತ್ತು ಸರ್ತಿ ಹಿಂದಕ್ಕೆ ಮುಂದಕ್ಕೆ ತಿರ್‌ಗುಸುದು. 

4 ಎರಡು ಕೈನ ಹತ್ತು ಸರ್ತಿ ಹಿ೦ದಕ್ಕೂ ಮುಂದಕ್ಕೂ ತಿರ್‌ಗುಸುದು. 

5 ಕುತ್ತಿಗೆನ ಎಡಂದ ಬಲಕ್ಕೆ ಮತ್ತೆ ಬಲಂದ ಎಡಕ್ಕೆ 10 ಸರ್ತಿ ತಿರ್‌ಗುಸುದು. 

6 ದೇಹನ ಮುಂದಕ್ಕೆ ಬಾಗಿಸಿ ಎರಡು ಕೈಗಳ್ನ ನೆಲಕ್ಕೆ ತಾಗಿಸುದು. 

7 ಕಾಲನ್ನು ಅಗಲಿಸಿ ಎಡಗೈ ಬಲ ಪಾದಕ್ಕೆ ಬಲಗೈಯನ್ನು ಎಡ ಪಾದಕ್ಕೆ ಹತ್ತು 
ಸಾರಿ ತಾಗಿಸುದು. 8 ಎರಡು ನಿಮಿಷ ಹಾರ್ರಾ ಮೊಣಕಾಲ್‌ನ ಎದೆ ಮೇಲೆ ತರುದು. 

9 ಪುಶ್‌ ಅಪ್‌ ತೋಳುಗಳ ಸಹಾಯಂದ ಕೆಳಗೆ ಬಂದ್‌ ಮೇಲಕ್ಕೆ ಬಾದು. 
ಹೀಗೆ ಹತ್ತು ಸರ್ತಿ ಮಾಡ್ತು. 10 ಹತ್ತು ನಿಮಿಷ ನಿಂತಲ್ಲೇ ಜಾಗಿಂಗ್‌ ಮಾಡು. 

11 ಸ್ಥಿಪ್ರಿಂಗ್‌ ಮಾಡ್ತು. ಮೇಲೆ ತಿಳಿಸಿದ ಕೆಲವನ್ನು ಮಾಡಿರೆ ನಾವು ಒಳ್ಳೆಯ ಶ್ರ 
ಆರೋಗ್ಯನ ಹೊಂದಕ್‌. ಆರೋಗ್ಯವೇ ಭಾಗ್ಯ ನಾಟಿ ಪ್ರತಿದಿನ ವ್ಯಾಯಾಮ | 
ತೊಡಗಿಸಿಕೊಂಡರೆ ನಮ್ಮಲ್ಲಿ ರೋಗನಿರೋಧಕ ಶಕ್ತಿ ಜಾಸ್ತಿಯಾಗಿ ಹೆಚ್ಚಿನ ಮಟ್ಟದ 8 
ಆರೋಗ್ಯನ ಹೊಂದಕ್‌. "ಮತ್ತೆ ಮುಖ್ಯವಾಗಿ ಆರೋಗ್ಯವಂತ ಸಮಾ ಸ ಸೃಷ್ಟಿ ' 
ಮಾಡಳ; ಅಂತೆ ಹೇಳ್ತಾ ಈ ಲೇಖನಕ್ಕೆ ವಿರಾಮ ಕೊಟ್ಟನೆ. | 

೬ ಡಾ. ಈಶ್ವರ ಕರ್ಣಯನ ' 
ಅಂತರಾಷ್ಟ್ರೀಯ ಕ್ರಿ ಕ್ರೀಡಾಪಟು ' 

ಸಹಾಯಕ ಪ್ರಾಧ್ಯಾಪಕರು ' 

ಅರಣ್ಯ ಮಹಾವಿದ್ಯಾಲಯ, ಪೊನ್ನ ಪೇಟೆ A 
: 7349242442 ' 








ನಮ್ಮ ಆರೋಗ್ಯ ನಮ್ಮ ಕೈಲಿ 


ಪ್ರತಿ ದಿನ ಪ್ರತಿ ಕ್ಷಣ ಮೊನ್ಸ ಬೇರೆ ಬೇರೆ NN ಸೋಂಕುಗಳ್‌ಂದ, 
' ಕಾಯಿಲೆಗಳ್‌೦ದ ಪೇಚಾಡಿಕಂಡ್‌. ಸಂಕಟಪಟ್ಟ್‌ ಕಂಡ್‌ ಇದ್ದದೆ. ಈ ಸಂಕಟಗ 
| ಇಲ್ಲದೆ ಆರೋಗ್ಯಲಿ ಬೊದ್ಯೊಕುಂತಾದರೆ ನಮ್ಯ ಪಿರಾಕ್ನ ಆರೋಗ್ಯ ಪೊದ್ದ್ಬತಿಗಳ 
j ಬೊದ್ಕಲಿ ಅಳವಡಿಕಣಕು. ಇಂದ ಕೆಲವು ಕೊರೊನಾದಂತ ಕಾಯಿಲೆಗಳ್ಳಂದ ಮೊನ್ಸ 
ಆಯುರ್ವೇದದ “ಕಡೆ ಮೋರೆ" ಮಾಡ್ಬರ ನೋಡಕ್‌. ಆಯುರ್ವೇದಂತ ಹೇಳೆ 
| ಆಯು: + ವೇದ. ಜೀವ ವಿಜ್ಞಾನ 'ಇದರ್ನೇ ಮೊನ್ನನ ಜೀವನ ವಿಜ್ಞಾನ - 
ಬೊದ್ಕೊವ ವಿಜ್ಞಾನಂತ ಹೇಳಕ್‌. ಆಯುರ್ವೇದ ಬಾರೀ ಪಿರಾಕ್ನ ಕಾಯಿಲೆಗಳ 
| ಗುಣಪಡುವ ವೈದ ಪೊದ್ದತಿ. ಇದ್‌. ಸುಮಾರ್‌ ಐದ್‌ ಸಾವ್ರ ವರ್ಸಗಳ್‌ಂದಲೂ 
' ಹಿಂದೆ ನಮ್ಮ ಬ ದೇಸ ಲಿ ಇದ್ದ ವೈದ ಪೊದ್ಧತಿ. ಇದ್‌ ಇಂದ್ಸ ಎಲ್ಲಾ ವೈದ 
' ಪೊದ್ದತಿಗಳಿಗೆ ತಾಯಿ... ಆಯುರ್ವೇ ದಲ್ಲಿ ಶುಶ್ರುತರ "ಶಸ್ತ್ರಚಿಕಿತ್ಸಾ fe; ಹ 
| ಕರ್ದವೆ. ಚರಕ, ವಾಗೃಟರ್‌ ಕೂಡಾ ಆಯುರ್ವೇದದ ಪ್ರಖ್ಯಾತ ವೈದ್ಯರ್‌೦ತ 
' ಗುರ್ತಿಸಿಕಂಡವೆ. 

ಇಂತಾ ಪಿರಾಕ್ನ ಆಯುರ್ವೇದ ಪೊದ್ದತಿಂದ ಮೊನ್ಸನ ಆರೋಗ್ಯನ ಹೇಂಗೆ 
ಕಾಪಾಡಿಕಣಕ್‌೦ತ ಗೇನ ಮಾಡುವ ಕಾಲ ಬಂದುಟು. ಈಗನ ಮೊನ್ನರ ಜೀವನ 
ಪೊದ್ಬತಿಲಿ ಕಾಂಬ ಕಾಯಿಲೆಗಾಂತ ಹೇಳ್ರೆ:- 

1.ಸಕ್ಕರೆ ಕಾಯಿಲೆ. 2.ಅತಿರಕ್ತದ ಒತ್ತಡ. 3.ಬೊಜ್ಜುನ ತೊಂದರೆ. 4.ಇಪರೀತ 
| ಸನ. ತೂಕ. 5.ರಕ್ತಲಿ ಕೊಬ್ಬುನ ಅಂಸ ಹೆಚ್ಚಿರ್ದು. ಈ ಎಲ್ಲಾ ತೊಂದರೆಗಳ 
ಒಟ್ಟಲಿ 'ಮೆಟಬಾಲಿಕ್‌ ಸಿಂಡೊಮ್‌" ೦ತ ಕರ್ದವೆ. ಇದರ್ಲಿ ಯಾವುದೇ ಒಂದು 
ಕಾಯಿಲೆ ಇದ್ದರೂ ಹೃದಯಾಘಾತ, ಪಾರ್ಶವಾಯು, ಕಿಡ್ನಿ ವೈಪಲ್ಯದಂತ ದೊಡ್ಡ 
ದೊಡ್ಡ ತೊಂದರೆಗಳಿಗೆ ಕಾರಣ ಆದೆ. ಇಂದ್ನ ಆಧುನಿಕ ಆರೋಗ್ಯ ಪದ್ದತಿ ಇಸ್ಟ್‌ 
' ಮುಂದುವರ್ದರೂ ಕೂಡಾ ಭಾರತನ ವಿಸ್ತನ ಸಕ್ಕರೆ ಕಾಯಿಲೆನ ಕೇಂದಂತ 'ಕರ್ದವ. 
ಇಂತ ಕಾಯಿಲೆಗಳ ಬಾರದ ಹಾಂಗೆ ಮೇ ನಲಿ ಮುಖ್ಯ ನಮ್ಮ ಜೀವನ 
ರೀತಿನ ಬದ್ದಾವಣೆ ಮಾಡಿಕಂಬೊದು ಅನಿವಾರ್ಯವಾದೆ. ನಾವು ತಿಂಬ ಆಹಾರಗ 
ನಮ್ಮ ಸರೀರದ ಕೆಲ್ಲಗಳ ಮಾಡಿಕೆ ಬೇಕಾದ ಸಕ್ತಿಯಾಗಿ ಪರಿವರ್ತನೆಯಾದೆ. 
ಸಮತೋಲನದ ಆಹಾರ ವಿಹಾರ ಇದ್ದರೆ ಮಾತ್ರ ಮೇಲೆ ಹೇಳ್ಬ ಕಾಯಿಲೆಗಳ 
ಸುಲ್ಲಲಿ ಬಾರದಾಂಗೆ ತಡಿಯಕ್‌. 

ನಾವು ಯಾಗೊಳು ಕಾಲಿ ಹೊಟ್ಟೆಲಿ ಸರೀರ ವ್ಯಾಯಾಮಗಳ ಮಾಡ್ದು ಅತಿ 
ಅಗತ್ಯ. ಇದರೊಟ್ಟಿಗೆ ನಾವು ತಿಂಬ ಆಹಾರ ಸುಲ್ಬಲಿ ಅರ್ಗುವಾಂಗೆ ಇರೊಕು. 
ಹಂಗಾಗಿ ನಮ್ಮ ಆರೋಗ್ಯನ ಕಾಪಾಡಿಕೆ ಇಲ್ಲಿ ತಿಳ್ಳಿದ ಆಹಾರಗಳ ದಿನೊಳು 
ಉಂಬಕೆ ತಿ೦ಬಕೆ ಅಳವಡ್ಡಿಕಣಕು. 
| ದವಸ ದಾನ್ಯಗ:- ಕೊಸ ಕ್ಕಿ, ಗೋದಿ, ಬಾರ್ಲಿ, ರಾಗಿ, ನವಣೆ, ತೊಕ್ಕೆ ಗೋದಿ 

(ಓಟ್‌) ತೌಡು ತೆಗಿಯದ 'ದಾನ್ಯಗಳ ಬಳ್ಳುದು ಒಳ್ಳದ್‌. ಇದರೆಲ್ಲಾ ಎಣ್ಣೆ ಹಾಕದೆ 





13. 


ಬೇಸಿ ಉಪಯೋಗ್ಗೊಕು. ಬೆಣ್ವಕ್ಕಿ, ಮೈದದ ಉಪಯೋಗ ಆದಸ್ಟ್‌ ಕಮ್ಮಿ ಮಾಡೊಕು. 
ತರಕಾರಿಗ:- ನಾವೇ ಬೆಳ್ಳ ts ತರಕಾರಿಗ ಆದರೆ ಒಳ್ಳದ್‌ ಅದರ 
ಬೇಸಿ/ ಕುಕ್ಕರ್ಲಿ/ ಸೆಕೆಲಿ (ಹೆಬೆಲಿ) ಬೇಸಿ ಉಪಯೋಗೊಕು. 


. ಬೇಳೆ ಕಾಳೆ: _ ಪ್ರೋಟೀನ್‌ ನಂಶ ಬೇಳೆಕಾಳ್‌ ಗಳ್ಲಿ ತುಂಬಾ ಇದ್ದದೆ, ಹಂಗಾಗಿ 


ಬೇಳೆಕಾಳಳ ತಿನೊಕು. ಅದರ್ಲೂ ಪದೆಂಜಿ ತುಂಬಾ ಒಳ್ಳದ್‌. ಆದರೆ ಉದ್ದುನ 
ಮಾತ್ರ ಆದಸ್ಟ್‌ ಕಮ್ಮಿ ಉಪಯೋಗ್ಗೊಕು. 


, ಸಂಬಾರ ರಾಗ ನಮ್ಮ ದೇಸಲಿ ಬೆಳೆವ ಸಂಬಾರಗ ಆದ ಅರ್ಸಿನ, 


ಸುಂಟಿ, ಒಳ್ಳಮೆಣ್ಸ್‌. ಚಕ್ಕೆ, ಲವಂಗ, ಕರಿಬೇವುಗಳ ಅಡ್ಡೆಲಿ ಆದಸ್ಟ್‌ ಬಳ್ಳುದು 
ಒಳ್ಳದ್‌. 


. ಹಾಲ್‌ ಮತ್ತೆ ಅದರ ಉತ್ಪನ್ನಗ:- ಇದರ್ಲಿ ತುಪ್ಪನ ಅಡ್ಡೆಲಿ ಹೆಚ್ಚಿ ಉಪಯೋಗ್ಷಕ್‌. 


ಆದರೆ ಹಾಲ್‌. ಮೊಸ್ರ್‌ ಮಜ್ಜಿಗೆ, ಪನ್ನೀರ್‌, ಚೀಸ ್ಗಳ ಮಿತಲಿ ಉಪಯೋಗೊಕು. 


. ಎಣ್ಣೆಗ:- ಯಾವುದೇ ಸಂಸ|ರ್ಸಿದ. (ರೀಪೈ ೦ಡ್‌) ಎಣ್ಣೆಗಳ ಉಪಯೋಗಿಕೇ 


ಆಗದ್‌. ಸರೀರದ ಕೆಲ್ಪ ಹೆಚ್ಚಿ ಮಾಡೊವು, ಆರೋಗ್ಯ ಲಾಯಿಕ್ಷಿ ಇರೊವು ಕಾಯಿ 
ಎಣ್ಣೆ (ತೆಂಗಿನೆಣ್ಣೆ) ಅಡಿಗೆಗೆ ಉಪಯೋಗ್ಗಕ್‌. 


ಕ ಉಪ್ಪುಗ:- ಪೇಟೆಲಿ ಸಿಕ್ಕುವ ಕಲ್ಲ್‌ ಉಪ್ಪು, ಹೊಡಿ ಉಪ್ಪು ಒಳ್ಳದಲ್ಲ. ಅದರ 


ಬದ್ದಿಗೆ ಸೈಂದವ ಲವಣ (ರ್‌ ಸಾಲ್ಫ್‌/ಪಿಂಕ್‌ ಸಾಲ್ಟ್‌) ಒಳ್ಳದ್‌. 


ಶೆ ಸಕ್ಕರೆ ಬೆಲ್ಲು ಸಾಮಾನ್ಯ ಸಕ್ಕರೆಂದ ತಾಳೆ (ಪಾಮ್‌) ಸಕ್ಕರೆ ಒಳ್ಳದ್‌. ಮಕ್ಕಳಿಗೆ 


ಸುದ್ದ ಬೆಲ್ಲನ ಉಪಯೋಗ್ಗಕ್‌ 


; ಹಣು ಹಂಪಲ:- ಹಣ್‌ ಗಳ ಒಣಿದ ಹಣ್‌ ಗ, ಹಸಿ ತರ್ಕಾರಿಗ, ಮುಂಗೆ 
ಣಿ [a ಣಿ [a ಣಿ 


ಬರ್ಸಿದ ಕಾಳ್ಗ ನಿಂಬುಳಿ ಇವುಗಳೆಲ್ಲಾ ಎಲ್ಲವೂ ಅವರವರ ಕಾಯಿಲೆಗಳ ತಿಳ್ಳಂಡ್‌ 
ಉಪಯೋಗ್ಗೊಕು. 


.ನೀರ್‌ :- ಕುಡಿವ ನೀರ್ನ ಪಿಲ್ಲರ್‌ ಮಾಡ್ದಾದರೂ ಕೊದ್ಲಿಯೇ ಕುಡಿಯೊಕು. 


ಮೊದ್ದುನ ಬೇರ್‌, ಕೆತ್ತೆ ದಂಟ್‌, ಸೊಪ್ಪುಗಳ ಹಾಕಿ ಕೊದ್ದಿದ ನೀರ್ನ ಅವರವರ 
ಕಾಯಿಲೆಗಳಿಗೆ ಪತ್ಯವಾದರ ಮಾತ್ರ ಕುಡಿಯೊದು ಒಳ್ಳದ್‌. 


. ಹುಳಿ ಬರ್ಸಿ ಮಾಡ್ದ ತಿಂಡಿಗ:- ಇಡ್ಲಿ, ದೋಸೆ, ವಡೆ, ಬ್ರೆಡ್‌, ಬನ್ನ್‌ ಮೊದ್ದಾದರ 


ಉಪ್ಪನಕಾಯಿನ ಎಲ್ಲಾ ಹಿತಮಿತಲಿ ಬಳ್ಳುದು ಒಳ್ಳದ್‌. 


. ಜ೦ಕ್‌ ಪುಡ್‌ :- ಪಾನಿಪೂರಿ, ಗೋಬಿಮಂಚೂರಿ, ಬಿಸ್ಕೇಟ್‌, ಚಾಕ್ಷೇಟ್‌, ಕೇಕ್‌, 


ಸಮೋಸ, ಎಣ್ಣೆಲಿ ಕಾಸಿದ ತಿಂಡಿಗ ಬಜ್ಜಿ ಬೋಂಡ,ವಡೆ, ಪೂರಿ ಮೊದ್ದಾದರ 
ಸಂಪೂರ್ಣ ಬುಡೊಕು. 

ಅಮಲ್‌ ಪದಾರ್ತಗ:- ಮದ್ಯಪಾನ, ದೂಮಪಾನ, ಹೊಸೆಪುನ ಉಪಯೋಗಗಳ 
ಮಾಡಿಕ. ಆಗದ್‌. 


ದಿನ ನಿತ್ಯ ಮಾಡಕಾದ ವ್ಯಾಯಾಮಗ:- 


I; 


ಸೂರ್ಯ ನಮಸ್ಕಾರ. 


32 ಒಖಂಗಾರ 


. ಜೋರ್ನ ನಡಿಗೆ (ಅರುವತ್ತ್‌ ವರ್ಸ೦ದ ಮೇಲೆನವುಕೆ) 

ಓಡುದು ಅಥವಾ ಜಾಗಿಂಗ್‌. 

. ಮೆಟ್ಸ್‌ ಗಳ ಹತ್ತಿ ಇಳಿಯೊದು. 

ರುಂಬ 

ಏರೋಬಿಕ್ಸ್‌ 

ಸ್ಕಿಪಿಿ೦ಗ್‌. 

ಇಪ್ಪತ್ತ್‌ ನಿಮ್ಸ ಎಡೆಬುಡದೆ ಕುದ್ದ್‌ ಎದುರ್ದು (ಸಿಟ್ಟಪ್ಸ್‌) 

ಆಟಗ - ಬ್ಯಾಡ್‌ ಮಿಂಟನ್‌, ಟೆನ್ನೀಸ್‌ ಮೊದ್ದಾದ್‌. 

ಇವುಗಳ ದಿನೋಳು ಬೊಳುಗೆ, ಹಿಂಬೊತು ದಿನಕ್ಕೆ ಎರ್ಡ್‌ ಸತ್ತಿ ಕಾಲಿ ಹೊಟ್ಟೆಲಿ 

ಮಾಡೊಕು. 

ಸಾಮಾನ್ಯ ಸಲೆಹಗ :- 

|. ಹೊಟ್ಟೆ ಹಸ್ತ ಮೇಲೆನೇ ಉಣೊಕಾದ್ದ್‌ ಅತಿ ಅಗತ್ಯ. 

2. ಅವರವರ ಜೀರ್ಣಸಕ್ತಿಗೆ ಸೆರಿಯಾಗಿ ಎಸ್ಟ್‌ ಉಣಕ್‌ ತಿನಕ್‌೦ತ ಹೇಳ್ದರ ಅವವೇ 
ನಿರ್ದಾರ ಮಾಡಿಕಣೊಕು. 

3. ಕತ್ತಲೆನ ಊಟ ಕಮ್ಮಿ ಇರೊಕು. ಬೊಳ್ಳುಗೆ ರಾಜನಾಂಗೆ, ಮದ್ಯಾನ್ನ 
ರಾಜಕುಮಾರನಾಂಗೆ ಕತ್ತಲೆಗೆ ಸನ್ಯಾಸಿನಾಂಗೆ ಉಣೊಕುಂತ ಹೇಳ್ತ 

. ಎಲ್ಲಾ ಬಗೆಗಳ ಒಟ್ಟಿಗೇ ತಿಂಬ (ಸಂಕೀರ್ಣ ಬೋಜನ) ಕ್ರಮ ಇರಿಕೆ ಆಗದ್‌ 

ಉಂಡ ಮೇಲೆ ಯಾವುದೇ ಸಿಂಯಿ ತಿ೦ಬಕೆ ಆಗದ್‌. 

ಉಂಬಕನ ಹಂಜ ಹ೦ಜನೇ ಬಿಸಿ ನೀರ್‌ ಕುಡ್ಡರೆ ಜೀರ್ಣ ಆಕೆ ಒಳ್ಳದ್‌. 

ಹಗಲ್‌ ಹೊತ್ತು ನಿದ್ದೆ ಮಾಡ್ತು ಒಳ್ಳದ್‌ ಅಲ್ಲ. 

ಈ ಮೇಲೆನ ಆಹಾರ ವಿಹಾರ ನಿಯಮಗಳ ರೋಗ ಸುರು ಆಕನೇ ಅನುಸರ್ಸಿರೆ 

ಬೇಗ ಗುಣಪಡಕ್‌. ಅಲ್ಲದೆ SBEBA (Science Based Evidence Based 

Ayurveda) ಚಿಕಿತ್ತೆಲಿ ಅತೀ ಕಮ್ಮಿ ಮೊದ್ದುಂದ ರೋಗ ಮುಕ್ತರಾಕ್‌. ಅಲ್ಲದೆ ಈ 

ಮೆಟಬಾಲಿಕ್‌ ಸಿ೦ಡ್ರೋಮ್‌೦ದ ಆವ ಆರೋಗ್ಯ ಹಾನಿಗಳ (Health Complica- 

॥0೧5) ತಡಿಯಕ್‌. ಕೊರೊನಾದಂತ ಎಂತಾ ವೈರಸ್‌ ಬಂದರೂ ಅದರ ಸುಲ್ಲಲಿ 

ಎದ್ರ್‌ಸಿ ನಾಸ ಮಾಡುವ ಸಕ್ತಿ ನಮ್ಮದಾದೆ. ತೊ೦ಬತ್ತ್‌ ನೂರು ವರ್ಸ ಆರೋಗ್ಯಲಿ 

ಬೊದುಕುವಾಂಗೆ ಆದೆ. ಅಂತಾ ದೀರ್ಫಾಯುಷ್ಯ ನಮ್ಮದಾಗಲೀಂತ ಆ ಧನ್ವಂತರಿ 

ಅನುಗ್ರಹಿಸಲಿ೦ತ ಹಾರೈಸೊಮ. 


2 90 ಡಿ ಧಾ ಟಾ ಹಾ WYN 


ಇ ಛಾ ಛಾಯಾ 


೬ ಡಾ| ನಿವೇದಿತಾ ಎ.ಪಿ. 
ಸ್ವಸ್ಥ ಆಯುರ್ವೇದ, 5858% ವೈದ್ಯರು, 
# 131, 8ನೇ ಕ್ರಾಸ್‌, ಎಂಸಿಇಸಿಹೆಚ್‌ಎಸ್‌ ಬಡಾವಣೆ, 
ಶಿವರಾಮ ಕಾರಂತ ನಗರ, ಬೆಂಗಳೂರು, 

ಮೊ.ಸಂ : 7760873091 


ಹಿಂಗಾರ ಸಂ 


ಕತಾ ಜೊಂಪೆ ಕಾಡ್‌ ಬೀರ 


ದೊಡ ಕಾಡು ಗುಡೆ ಕೆಳಗಡೆ ಎರಡೇ ಎರಡೇ ಕುಳಗ ಇದ್ದೋ. ಮನೆ ಹುಲ್ಲು 
ಮನೆ ಹ್‌ ಗಾಳಿ ಬಂದರೆ ಹಾರಿ ಹೋಗುವಂಗೆ lor ಎರಡ್‌ ಮನೆಗ 
ಎದ್ರ್‌ ಬದ್ರ್‌ ಇತ್‌. ಎರಡ್‌ ಮನೆಲಿ ಒಬ್ಬೊಬ್ಬರೇ ಮಕ್ಕ. ಈಚೆ ಮ ಮನೇಲಿ ಚಾಮಿ ಆಚೆ 
ಮನೇಲಿ ಇರವ ರಾಂಪ. ಸಣ್ಣಿತರಿಂದನೇ ಒಟ್ಟಿಗೆ ಆಡಿ ಬೆಳ್ಳವು. ಗುಡ್ಡೆಗೆ ಒಟ್ಟಿಗೆ 
ಬ್ಯಾಟೆಗೆ ಹೋಗಿದ್ದವು. ಒಟ್ಟಾರೆ ಹೇಳೋಕು ತೇಳ್ರೇ ಬಾರಿ ಒಳ್ಳ ಚಡ್ಡಿದೋಸ್‌ಗ 
ನೀರ್‌ ಮೀನ್‌ ನಂಗೆ ಇದ್ದವು. ಒಂದು ದಿನ ಚಾಮಿ ಬಂದ್‌ ರಾಂಪಂಗೆ ಹೇಳ್ತ್‌ 
ಗುಡೆಗೆ ಬ್ಲಾಟೆಗೆ ಹೋಗದೆ ಸುಮಾರ್‌ ದಿನ ಅತ್‌. ಇಂದ್‌ ಹೋಗಿ ಬರೋಮಾ ತಾ 
ಕೇಳ್‌, ರಾಂಪಂಗೆ ಅದೇ ಬೇಕಾಗಿತ್ತ್‌. ತೋಟೆಕೋವಿ, ದೊಂದಿ ಸೂಟೆ, ಕಳ್ಳ್‌ ಕುಪ್ಪಿ 


ಎಲ್ಲ ಜೋಡ್ಲಿಕ೦ಡ್‌ ಸಾಯಂಕಾಲ 'ಹೊರ್ಟ್‌ ಬುಟ್ಟೊ ಬಿಸಿ ರಕ್ತದ ಹೈದಗ, ಅವ್ವ 


ಅಪ್ಪ ಬ್ಯಾ ಕಿಗೆ ಹೋಬಡಿತಾ ೨ ಹೇಳ್ರೂ ಕೇಳ್ದುಲೆ. ರಾಂಪನ ಅಪ್ಪ ಒಳಗಡೆಂದ 
ಬಂದ್‌, ನೋ ಡಿ ಮಕ್ಕಳೇ 'ಬಾಟಿಗ ಹೋಕೆ ಏನ್‌ ಈಗಳೆ ಅವಸರ ಇಂದ್‌ 
ಹೋದು ಬ್ಯಾ ಇನ್ನೊ ೦ದಿನ "ಹೋ ಕ್‌ ನಾನೂ ಬನ್ನೆ ಆಗ ನಿಮೊ ಟ್ಟಿಗೆ ಈಗ 
ಸುಮ್ಮನೆ ಮನೆ ಸಲಿ ಕುದ್ದಿ ತಾ ಹೇಳ್ಬೊ.ರಾಂಪಂಗೆ ಸಿಟ್ಸ್‌ ಬಾತ್‌. ನಾವು' ಹೋದವೆ 
ನೀ ವು ಸುಮ್ಮನೆ ೂರ್ಡ್‌ ಕನ ಅಡ್ಡಬಾಯಿ ಹಾಕಿ ಎಲ್ಲ. ಹಾಳ್‌ ಮಾಡ್ಬಡಿ ತಾ ಹೇಳಿ 
ಬೊಯ್ಕಂಡ್‌ ಅವ್ವಂಗೆ ಮಾಸ ಒಣ್‌ಗಿಸಿಕೆ ಬೆಸಗೆ ಕಟ್ಟಿಕ ತಾ ಹೇಳಿ ಹೊರ್ಟೇ 
ಬುಟ್ಟೊ ಅವ್ವ ಏನೋ ಹೇಳಿಕೆ ತಾ ಬಂದವು ಮಂಜ ಬೇಜಾರ್‌ ಮಾಡಿಕಂಡದೆ ತಾ 
ಸುಮ್ಮನೆ ಆಗಿ" ಒಳಗೆ ಹೋದೋ. ಹಂಗು ಹಿಂಗು ಇಬ್ಬರು ಬೆನ್ನಿಗೆ ಬೆಡಿ. ಚೀಲ 
ಹಾಕಂಡ್‌ ತಲೆಗೆ ಮುಂಡಾಸ್‌ ಕಟ್ಟಿ ಎಲೆ 
ಅಡ್ಕೆ ಹಾಕಿ ಸೂಟೆ ಹೊತ್ತಿ ಕಂಡ್‌ 
ಹೊರ್ಟೊ; ಹೊರಡಿಕನ ಸುಮಾರ್‌ ಏಳ್‌ 
ಗಂಟೆ ಆಗಿರೋಕು ಕಂಡದೆ. 

ಮರೆಕಾಡಿಗೆ ನಾಲ್ಕ್‌ ಗಂಟೆ ಕಾಲ್‌ ದಾರಿಲಿ 
ನಡಿಯೋಕು. ಅವು ಮಲೆ ಕಾಡಿಗೆ ತಲ್‌ಕನ 
ಸುಮಾರ್‌ ಹನ್ನೊ ೦ದ್‌ ಗಂಟೆ ಆದು. 
ಇಬ್ಬರು ಮುಣು ತಿ ತಾ ಮಾತಾಡಿಕಂಡ್‌ 
ದಾರಿ ಸಾಗಿಸ್ತೊಳೋ. ಇವರ ಸೂಟೆ ಬೆಳ್ಳ್‌ 
ಬುಟ್ಟರೆ ಬೇರೆ ಯಾವ ಬೆಳ್ಳ್‌ ನೂ 
ಕಾಂಬಲೆ. ಗುಡ್ಡೆ ಹತ್ತಿ ಮಲೆಕಾಡ್‌ನ ದಾರಿ 
ಹಿಡ್ಬೊ. ದೂರಂದ ಎಲ್ಲೋ ನಾಯಿ 
ಬೊಗುಳುವ ಸದ್ದ್‌ ಬುಟ್ರಿ ಅವು ಉಸುರಾಡ್ಜ್‌ 
ಅವ್ಳೆ ಕೇಳಿಸ್ಪಿತ್‌. ಕಾಡ್‌ ದಾರಿ ಹಿಡ್ದಂಗೆ. 
ಜೋರಾಗಿ ಬಿರಿ ಬಿರಿಗ ಕಪ್ಪೆಗ ಗುಮ್ಮಗ 
34 





ಅಲ್ಲಿಂದ ಇಲ್ಲಿಂದ ಮರ್ಡ್‌ದು ಕೇಳಿಸಿತ್ತ್‌ ಇಬ್ಬರಿಗೂ ಮಾತ್‌ ಬ್ಯಾಡಗಿತ್ತ್‌ , ಬ್ಯಾಗ 
ಬು ತಲ್ಪಿರೆ ಸಾಕಗಿತ್ತ್‌ ಇಬ್ಬರು ಮಾತಾಡದೆ 'ನಡೀತಿದ್ದೋ . ಹೋಕಂನ್ಸ್‌ ಸಾ 

ಪನ ಕಾಲಿಗೆ ಎಂತದ್ದೋ. ತಬ್ಬರಿಸಿದ೦ಗೆ ಆತ್‌. ಎಂತಾತ ಬಗ್ಗಿ ನೋಡೆ ಕಾಲಿಗೆ 
ತದರಟ್‌ ಒಂದು ಕಾಡ್‌ ಬಳ್ಳಿ ಸುತ್ತಿ ಹಾಕಂಡ್‌. ದೊಂದಿನ ಕೆಳಗೆ ಇಟ್ಸ್‌ ಕಾಲಿಗೆ 
ಸುತ್ತಿದ ಬಳ್ಳಿ ನ ಬುಡ್ಲೋಕೊರೆ ಚಾಮಿ “ಬಂದೆ ತಿರ್ನಿ ನೋಡದೆ ರಾಂಪ ಪ್‌ ಬುಟ್ಸ್‌ 
ಎಷ್ಟೋ ಮುಂದೆ ಹೋಗಿ ಆಗಿತ್ತ್‌. ಇತ್ತ ಇದ್ದಕಿದ್ದಂಗೆ ರಾಂಪನ ದೊಂದಿ ಕೆಟ್‌ 
ಹೋಗಿ ದಾರಿ ಕಾಣದಾಂಗೆ ಆತ್‌. ಹಿಂದೆಂದಾ ಒಂದೂ ಸದ್ದೂ ಕೂಡ ಕೇಳ್ಬುಲೆ 
ಅಲಾ ಈ ರಾಂಪಂಗೆ ಎಂಥ ಆತ್‌ತಾ ಚಾಮೀ ತಿರ್ಗಿ ನೋಡ್ರೆ ಹಿಂದೆ ರಾಂಪ 
ಇಲ್ಲೆ. ಇತ್ತ ರಾಂಪ ದಾರಿ ಕಾಣದೆ ಎತ್ತೆತ್ತೆಲ್ಲೋ ಹೋಗ್ತುಟ್ಟು. ಅವಂಗೆ ಆಗ ಅಪ್ಪ 
ಹೇಳಿದ್ದ ದಾರಿ ತಪ್ಪುಸುವ ತೊಡ್ಮ್‌ ಬಳ್ಳಿ ನ ಗ್ಯಾನ ಆಗಿ ನಂಗು ಅದೇ ಆಗೋಳದ್ದ್‌. 
ರಾಂಪ ಚಾಮಿನ ಜೋರಾಗಿ ಕರ್ತ್‌. ಆದ್ರೂ ಕೇಳ್ತಿಲ್ಲೆ. ಇಬ್ಬರು ಒಬ್ಬರನ್ನೊಬ್ಬರನ್ನ 
ಹುಡ್ಕಂಡ್‌ ಮಲೆ ಕಾಡ್‌ ತಲ್ಪಿದ್ದೋ. ಬ್ಕಾರೆ ಬ್ಯಾರೆ ದಿಕ್ಕ್‌ಲಿ ಇಬ್ಬರು ದೊಂದಿ ಬೆಳ್ಕ್‌ 
ಇಲ್ಲದೆ ಪರ್ದಾಡ್ತಿದ್ದೋ. ರಾಂಪ ಒಂದು ಮರದ ಕೆಳಗೆ ಕುದ್ದತ್‌. ಬ್ಯಾಗ್‌ ಒಳಗೆ ಕೈ 
ಹಾಕಿ ಬೆಂಕಿಪಟ್ಟ ಕೆ ಹುಡ್ಶಿತ್‌. ಬೆಂಕಿಪಟ್ಟ ಹೊತ್ತಿ ಕೆ ನೋಡ್ರೆ ಏನೇನ್‌ ಮಾಡ್ರೂ 
ಹೊತ್ತುಲೆ. ಸಿಟ್ಟ್‌ ಬಂದ್‌ ತೆಗ್ಟ್‌ ಬಿಸಾಕಿತ್‌. ಮನೆಂದ ಹೊರಡಿಕನ ಇದ್ದ ಬ್ಯಾಟಿ 
ಗ್ಯಾನ ಈಗ ಇತ್ತೆ. ರಾಂಪ ಒಮ್ಮೆ ಬಂದರೆ ಸಾಕ್‌ತಾ ಆಗಿ ಹೋಗಿತ್‌ ಅವಂಗೆ. ಕತ್ತಲೆ 
ಬೇರೆ ತಲೆ ಎತ್ತಿ ನೋಡೆ ಸುತ್ತಲೂ ಎಂಥನೂ ಕಾಂಬಲೆ. ಆಗ ಅವ ಕುದ್ದ್‌ ಕಂಡಿದ್ದ 
ಮರದ ಮ್ಯಾಲೆಂದ ಯಾರೋ ಸೀಟಿ ಹೊಡ್ಬಂಗೆ ಕೇಳ್‌ ಚಾಮಿಗೆ. ಚಾಮಿ ರಾಂಪ 
ಬಾತ್‌ ಕಂಡದೆ ದಾರಿ ಗೊತ್ತಾಗದೆ ಅವನೇ ಸೀಟಿ ಹೊಡಿತೊಳದ್‌ ತಾ ಗ್ಯಾನ 
ಮಾಡಿ ಓಯ್‌ ನಾನ್‌ ಇಲ್ಲಿ ಒಳೆರಾ ಬಾತಾ ಜೋರಾಗಿ ಕರ್ತ್‌. ಹಂಗೆ ಹೇಳ್ರೂ 
ಪುನ ಪುನ ಸೀಟಿ ಎರಡ್‌ ಸಲ ಕೇಳ್‌ ಆಮೇಲೆ ಸದ್ದೇ ಇಲ್ಲದಂಗೆ ಆತ್‌. ಸ್ಪಲ್ಪ 
ಹೊತ್ತ್‌ ಹಂಗೆ ಕುದ್ದ್‌ ಕಂಡ್‌ ಇದ್ದವಂಗೆ ದೂರಂದ ದೊಂದಿ ಬೆಳ್ಳ್‌ ಕಂಡಂಗೆ ಆತ್‌. 
ಚಾಮಿಗೆ ಖುಷಿ ಆತ್‌. ಅಬ್ಬಾ ಹಂಗೂ ಹಿಂಗು ರಾಂಪ ಬಾತ್‌ ಜಸ ದೊಂದಿ ಬೆಳ್ಳ್‌ 
ಹತ್ರ ಹತ್ರ ಬಂದ್‌ ಅವನ ಕಾಲ್‌ ಬುಡದ ಹತ್ರ ಬಂದಂಗೆ ಆತ್‌. ನೋಡೆ ಕಾರೆಕಕೀ 
ದೊಡ್ಡ ದೊಂದಿ ಹಿಡ್ಕಂಡ್‌ ಉಟ್ಟು. ಚಾಮಿ ರಾಂಪನ ಕೇಳ್ತ್‌ ನೀ ಎಲ್ಲಿ ಹೋದ್‌ 
ಮಾರಾಯ? ಹೌದು ಮನೆಂದ ಬಾಕನ ನಿನ್ನ ಕೈಲಿದ್ದದ್‌ ಸಣ್ಣ ದೊಂದಿ ಇದೆಲ್ಲಿಂದ 
ಇಸ್ಟ್‌ ದೊಡ್ಡ ದೊಂದಿ ಎಲ್ಲಿಂದ ಸಿಕ್ಸ್‌ ನರಿಗೆ ತಾ. ಅಗ. ರಾಂಪ ಹೇಳ್‌ ನೀ 
ಸುಮ್ಮನಿರಪ "ಬ್ಯಾಟೆ ಆಡಮೋ ಮಾತಾಡಿ ಕಾಲ ಕಳಿದು ಬ್ಯಾಡ. ಚಾಮಿಗೆ ರಾಂಪನ 
ವರ್ತನೆ ಜ್ರ ಸರಿ ಕಂಡತ್ತೆ. ಹೆಂಗಾರ್‌ ಇರ್ಲಿ ತಾ ಇಬ್ಬರೂ ಮರದ ಕೆಳಗೆ 
ಕುದ್ದ್‌ ಬ್ಯಾಗ್‌ಲಿ ಇದ್ದ ಕಳ್ಳ್‌ ನ ಕುಡ್ಜ್‌ ಬ್ಯಾಟೆಗೆ ಹೊರ್ಟೊ. ಪಾಪ ಚಾಮಿಗೆ ಗೊತ್ತೆ 
ಅವನ ಹಕ್ತಲೆ ಬಂದವ ರಾಂಪ ಅಲ್ಲ ೦೫೫ ಪನ ವೇಷ ಹಾಕಿದ ಕಾಡ್‌ ಬೀರ ತಾ. 
ಕಾಡ್‌ಲಿ ಗದ್ದೆ ಬೊಯ್ಲ್ಸ್‌ಗಳಲ್ಲಿ ಬೀರ ದೊಂದಿ ಸೂಟೆ ಹಿಡ್ಕಂಡ್‌ ನಡುರಾತ್ರಿಲಿ 
ನಡ್ಕಂಡ್‌ ಹೋದೆ ತಾ ಮತ್ತೆ ಬೀರಂಗೆ ಮನುಷ್ಯನಂಗೆ 'ಚೇಷ ಬದ್ದಾಯಿಕೆ 
ಬರಿದೆದೆಗಡ ಮತ್ತೆ ಜಗಳ ಮಾಡಿ ಪ್ರಾಣ ಕೂಡ ತೆಗ್ಡದೆ ಗಡತ ಹಿರಿಯವು ಹೇಳುವೆ. 


09% mentee ಎಎ 


ಪಾಪ ಇಲ್ಲಿ ಚಾಮಿ ಇದ್ಯಾವ್ದರ ಗೋಜು ಇಲ್ಲದೆ ಬ್ಯಾಟೆಗೆ ಬೀರ ನೊಟ್ಟಿಗೆ ಹೋಗ್ತುಟ್ಟು 
ಇತ್ತಕಡೆ ದಾರಿ ತಪ್ಪಿದ ರಾಂಪ ಒದ್ದಾಡಿಕಂಡ್‌ ಚಾಮಿನ ಕರ್ದ್‌ ಕರ್ದ್‌ ಸುಸ್ತಾಗಿ 
ಮರದ ಕೆಳಗೆ ಕುದ್ದ್‌ ಅವನೂ ತಂದ ಕಳ್ಳ್‌ನ ಕಾಲಿ ಮಾಡ್ತ್‌. ಅಷ್ಟೊತ್ತಿಗೆ: ಅವಂಗೆ 
ಕೂಡ ಯಾರೋ ಎರಡ್‌ ಸೀಟಿ ಹೊಡ್ಡಂಗೆ ಕೇಳ್ಕ್‌ ರಾಂಪ ಗ್ಯಾನ ಮಾಡ್ತ್‌ ಇದ್‌ 
ಚಾಮಿನೇ ನನ್ನ ಹುಡ್ಕಿ ಹುಡ್ಕಿ ಮರ ಹತ್ತಿ ಈಗ ಸೀಟಿ ಹೊಡಿತೊಳದ್‌ ತಾ. ಇಲ್ಲಿ 
ಇಬ್ಬರಿಗೂ ಸೀಟಿ ಹೊಡ್ಜ್‌ ಅಪಾಯದ ಮುನ್ಸೂಚನೆ ಕೊಟ್ಟದ್‌ ತಮ್ಮಚ್ಚ ಈ 
ಕಾಡ್‌ಲಿ ಬೀರ ಮತ್ತೆ ಬೇರೆ ಕೆಟ್ಟ ಶಕ್ತಿಗ ಮಾಡುವ ಅಪಾಯಗಳನ್ನ ತಮ್ಮಚ್ಚ ತೇಳುವ 
ಕಾಣದ ಶಕ್ತಿ ಸೀಟಿ ಹೊಡ್ಬ್‌ ಎಚ್ಚರಿಕೆ ಕೊಟ್ಟದೆ ತಾ ಅವ್ವ ತಾತಂದಿರ್‌ ಕಥೆ ಹೇಳ್ಕಾನಾ 
ಹೇಳ್ಬ್‌ ನೆನಪು. ಆದರೆ ಇಲ್ಲಿ ಇಬ್ಬರಿಗೂ ಅದ್‌ ಗೊತ್ತ್‌ ಆತ್ತೇ. ರಾಂಪನ ವೇಷಲಿರುವ 
ಬೀರ ಬೆಡಿ ಹಿಡ್ಕಂಡ್‌ ಚಾಮಿ ನ ಕರ್ಕಂಡ್‌ ಬಂದ್‌ ರಾಂಪ ಕುದ್ದಲ್ಲಿಗೆ ನೋಡಿ ಗುರಿ 
ಇಟ್ಟತ್‌. ಬೀರ ಚಾಮಿಗೆ ಹೇಳ್ತ್‌ ನೀನ್‌ ಕೂಡ ನಾ ಗುರಿ ಇಟ್ಟಲ್ಲಿಗೆ ಇಡ್‌. ಅಲ್ಲಿ 
ಒಂದು ಬ್ಯಾಟೆ ಕುದ್ದಂಗೆ ಉಟ್ಟು ತಾ. ಇಬ್ಬರೂ ನೋಡಿ ರಾಂಪ ಕುದ್ದಲ್ಲಿಗೆ ಗುಂಡು 
ಹೊಡ್ಡೋ . ಗುಂಡು ಹೋಗಿ ಸರಿಯಾಗಿ ರಾಂಪನ ಎದೆಗೆ ಬಿತ್ತ್‌. ರಾಂಪನ ಪ್ರಾಣ 
ಪಕ್ಷಿ ಕುದ್ದ ಮರದ ಕೆಳಗೆನೇ ಹಾರಿ ಹೋಗಿತ್‌. ಚಾಮಿ ಹೇಳ್‌ ಬಾ ನೋಡಮ 
ಬ್ಯಾಟಿ ಬಿದ್ದುಟಾತ. ಆಗ ಗುಂಡು ಹೊಡ್ದ ಬೀರ ಹೇಳ್‌ ಗುಂಡು ಮರಕ್ಕೆ ಬೀತ್‌ 
ಬ್ಯಾಟೆ ತಪ್ಪಿಸಿಕಂಡತ್‌ ಬಾ ಸ್ವಲ್ಪ ಹೊತ್ತ್‌ ಬುಟ್ಟ್‌ ಬರಮೋ ತಾ ಹೇಳಿ ಚಾಮಿ ನ 
ಅಲ್ಲಂದ ಕರ್ಕ೦ಡ್‌ ಆಕಡೆ ಹೋತ್‌. ಅದ್ಯಾಕೋ ಚಾಮಿಗೆ ರಾಂಪನ ನಡವಳಿಕೆ 
ವರ್ತನೆ ಲಿ ತೀರಾ ಬದಲಾದಂಗೆ ಕಂಡತ್‌. ಪಾಪ ಚಾಮಿ ಗೇನ್‌ ಗೊತ್ತುಟು 
ಅವನೊಟ್ಟಗೆ ಇರವ ರಾಂಪ ಅಲ್ಲ ಅವನ ವೇಷಲಿ ಇರುವ ಬೀರ ತಾ. ಚಾಮಿಗೆ 
ಬೀರ ಹೇಳ್ತ್‌ ಇನ್ನು ಸ್ವಲ್ಪ ಹೊತ್ತ್‌ ಇಲ್ಲಿ ಮರದ ಕೆಳಗೆ ಮಲಗಿ ಸರೀ ಮಧ್ಯರಾತ್ರಿ 
ಎರಡ್‌ ಗಂಟೆಗೆ ಎದ್ದ್‌ ಬ್ಯಾಟೆ ಶುರು ಮಾಡವು ಆಗ ಪ್ರಾಣಿಗೆಲ್ಲ ಪೊದೆ ಒಳಗೆ 
ಮಲಗಿದ್ದವೆ ಗುಂಡು ಹೊಡ್ಯಕೆ ಸುಲ್ಫ ತಾ. ಹಂಗೆ ಇಬ್ಬರು ಎಲೆ ಅಡ್ಕೆ ಬ್ಯಾಗ್‌ಂ ದ 
ತೆಗ್ಟ್‌ ತಿಂದ್‌ ಮಲ್ಲಿದೋ. ಚಾಮಿಗೆ ಅನುಮಾನ ಬಾತ್‌ ಯಾಕೆತೇಳ್ರೇ ರಾಂಪ ಎಲೆ 
ಅಡ್ಕೆ ಗೆ ಯಾಗೋಳು ಹೊಸೆಪ್ಪು ಹಾಕ್ತಇತ್ತೆ ಇಂದ್‌ ಹೊಸೆಪ್ಪು ಹಾಕಿದ್‌ ನೋಡಿ 
ಚಾಮಿಗೆ ಅನುಮಾನ ಜಾಸ್ತಿ ಆತ್‌. ಇಬ್ಬರು ಒಟ್ಟಿಗೆ ಮಲ್ಲಿದೋ, ಚಾಮಿಗೆ ಕಣ್ಣಿಗೆ ನಿದ್ದೆ 
ಹತ್ತಿತ್ತೇ ಇತ್ತ ಒಟ್ಟಿಗೆ ಮಲ್ಲಿದ ಬೀರ ತಲೆಗೆ ಕೈ ಕೊಟ್ಟ್‌ ಎದ್ದ್‌ ಆಗಾಗ ಚಾಮಿನ 
ನೋಡ್ತಿತ್‌. ಅಷ್ಟೊತ್ತಿಗೆ ಸರಿಯಾಗಿ ಪುನಃ ತಮ್ಮಚ್ಚ ಮರದ ಮೇಲೆಂದ ಎರಡ್‌ ಸೀಟಿ 
ಹೊಡ್ತ್‌. ಬೀರ ಆಗ ಬಾಯಿಲಿದ್ದ ಎಲೆ ಅಡಕೆನ ತೂ ತಾ ಮೇಲಕ್ಕೆ ಉಗ್ದ್‌ ಸುಟ್ಟ 
ಪಾಪುರು ಯಾಗೋಳು ರಾತ್ರಿ ಬಂದ್‌ ಸೀಟ ಹೊಡಿದು ಕೆಲ್ಲ ಇಲ್ಲದೆ ತಾ ಬೊಯ್ಯಂಡ್‌ 
ಪುನಃ ಮಲ್ಲಿತ್‌. ಮಲ್ಕಂಡ್‌ ಇದ್ದ ಚಾಮಿಗೆ ಅಪ್ಪ ಹೇಳ್ತಿದ್ದ ತಮ್ಮಚ್ಚ ಬೀರ ನ ಕಥೆಗ 
ನೆನಪಾಗಿ ತಲೆಗೆ ಬಂದ್‌ ಹೋತ್‌. ಮೇಲೆಂದ ಸೀಟಿ ಹೊಡ್ಡದ್‌ ನೋಡಿ ಇವಂಗೆ 
ಪಕ್ಕಾ ಆತ್‌. ನನ್ನೊಟ್ಟಗೆ ಒಳದ್‌ ರಾಂಪ ಅಲ್ಲ ಬೇರೆ ಯಾರೋ ಅದ್ಕೆ ತಮ್ಮಚ್ಚ 
ಬಂದ್‌ ನನ್ನನ್ನ ಎಚ್ಚರಿಸ್ತಾ ಒಳದ್‌ ತಾ. ಇಲ್ಲಿಂದ ಹೆಂಗಾರ್‌ ಮಾಡಿ ತಪಿಸಿಕಂಡ್‌ 


ರು 


ಹೋಗಿ ರಾಂಪನ ಹುಡ್ಕಿ ಮನೆಗೆ ಕರ್ಕಂಡ್‌ ಹೋದರೆ ಸಾಕಪ್ಪ ತಾ ಚಾಮಿ ಮನ್ಸ್‌ 
ಹಿ೦ಗಾರ 


ನ ಒಳಗೆ ಗ್ಯಾನ ಮಾಡಿಕಂಡ್‌ ನಿದ್ದೆ ಬಂದವರಂಗೆ ನಾಟಕ ಮಾಡಿಕಂಡ್‌ ಮಲ್ಲಿತ್‌. 
ಚಾಮಿನ ಎದೆಯೊಳ್ಗೆ ಅವಲಕ್ಕಿ ಕುಟ್ಟಿದಾಂಗೆ ಆಗತಿತ್ತ್‌ . ಇತ್ತ ಚಾಮಿ ಕಣ್ಣು ಮುಚ್ಚಿದ್‌ 
ನೋಡಿ ಬೀರ ಮೆಲ್ಲ ಎದ್ದ್ಟ್‌ ಬಾಯಿಗೆ ಬಂದಂಗೆ ಬೊಯ್ಕಂಡ್‌ ದೊಡ್ಡ ದೊಡ್ಡ 
ಮರ ಸೀನ್‌ ಗಳನ್ನ ಚೆರಂಬುಗಳನ್ನ ಹುಲ್ಲುಗಳನ್ನ ತಂದ್‌ ತಂದ್‌ ಚಾಮಿನ ಹತ್ರ 
ರಾಶಿ ಹಾಕ್ತ ಇತ್ತ್‌. ಹುಲ್ಲುನ ರಾಶಿ ದೊಡ್ಡದಾತ್‌ . ಚಾಮಿ ಮೆಲ್ಲ ಕಣ್ಣು ಬುಟ್ಟ್‌ 
ನೋಡ್ತ್‌ . ಅವಂಗೆ ಹೆದ್ರಿಕೆ ಆತ್‌ ನಾನ್‌ ಇಲ್ಲೇ ಮಲ್ಕಂಡ್‌ ಇದ್ದರೆ ನನ್ನ ಸುಟ್ಟು 
ಹಾಕಿದೆ ಇಲ್ಲಿಂದ ಮೆಲ್ಲ ತಪ್ಪಿಸಿಕಣಕು ತಾ ಗ್ಯಾನ ಮಾಡಿ ಮೆಲ್ಲ ಎದ್ದು ಕೋವಿ 
ಹಿಡ್ಕಂಡ್‌ ಅಲ್ಲೇ ಇದ್ದ ಮರಕ್ಕೆ ಮೆಲ್ಲ ಹತ್ತಿ ಮರದ ಮ್ಯಾಲೆ ಒಂದು ಕೊಂಬೆಲಿ ಕುದ್ಸ್‌ 
ನೋಡ್‌ ಇವ ಏನ್‌ ಮಾಡ ನೋಡನೋ ತಾ ಕುದ್ಧತ್‌. ಇತ್ತ ಬೀರ ದೊಡ್ಡ ಹುಲ್ಲ 
ನ ರಾಶಿ ನೋಡಿ ಜೋರಾಗಿ ನೆಗಾಡಿಕಂಡ್‌ ಮಲ್ಲೊ' ಜಾ ಲಾಯ್‌ ; ಮಲ್ಫಾ ಇನ್ನು 
ಸ್ವಲ್ಪ ಹೊತ್ತ್‌ ಲಿ ನಿನ್ನ ಬೆಂಕಿ ಲಿ ನಾನ್‌ ಚಳಿ ಕಾಸಿನೇ ಜಾ ಹೇಳಿಕಂಡ್‌ ಬಂದ್‌ ಅಲ್ಲಿದ್ದ 
ರಾಶಿಗೆ ಒಂದು ಸೂಟಿ ತಕಂಡ್‌ ಬಂದ್‌ ಬೆಂಕಿ ಕೊಟ್ಟೇಬುಡ್ಸ್‌ . ಬೀರನ ಗ್ಯಾನ 
ಚಾಮಿ ಅದರ ಒಳಗೆ ಮಲ್ಲಿಟ್ಟು ತಾ. ಇತ್ತ ಮರದ ಮ್ಯಾಲೆ ಕುದ್ದ ಚಾಮಿಗೆ ಇದನ್ನ 
ನೋಡಿ ಕ್ಸ ಕಾಲ್‌ ದರ್ಷಿ ಹೋತ್‌. ಬೆಂಕಿ ಸುತ್ತ ಬೀರ ಬಾಯಿಗೆ ಬಂದಂಗೆ ಹಾಡ್‌ 
ಹೇಳಿಕಂಡ್‌ ಸುತ್ತು ಸೂಟೆ ಹಿಡ್ಕಂಡ್‌ ಕುಣಿತಿತ್ತ್‌. ಚಾಮಿ ಧ್ಯರ್ಯ ಮಾಡಿ ಬೀರಂಗೆ 
ಗುರಿ ನೋಡಿ ಮರದ ಮ್ಯಾಲೆಂದನೆ ಗುಂಡು ಹೊಡ್ತ್‌ ಗುಂಡು ಸರಿಯಾಗಿ ಹೋಗಿ 
ಬೀರನ ತಲೆಗೆ ತಾಗಿತ್‌. ಅಷ್ಟೇ ಸ್ಪಲ್ಪ ಹೊತ್ತಿಗೆ ಅಲ್ಲಿದ್ದ ಬೆಂಕಿ ಕೆಟ್ಟ್‌ ಹೋತ್‌ .ಸುತ್ತ 
ಕತ್ತಲೆ ಆತ್‌. ಎಲ್ಲಾ ಕಡೆ ಸೂಜಿ ಬಿದ್ದರೂ ಕೇಳುವಷ್ಟ್‌ ನಿಶ್ಯಬ್ಧ. ಚಾಮಿಗೆ ಮರಂದ 
ಕೆಳಗೆ ಇಳ್ಳ್‌ ನೋಡುವಷ್ಟ್‌ ಧೈರ್ಯ ಬಾತ್ತೇ. ಮರದ ಮೇಲೇನೆ ಕಣ್ಣು ಮುಚ್ಚಿ ಕಾಡ್‌ 
ಚೌಂಡಿನ ಪಾಷಣ ಮೂರ್ತಿನ ಗ್ಯಾನ ಮಾಡಿಕಂಡ್‌ ಈ ಸಲ ಎರಡ್‌ ಕೋಳಿ 
ಕೊಯ್ಲಿನೆ ಕಾಪಾಡ್‌ ತಾ ಹೇಳಿಕಂಡ್‌ ಬೆಳಗಾಗುವರೆಗೆ ಅಲ್ಲೇ ಕುದ್ದ್‌ ಕಾಲಕಳ್ತ್‌ 
ಬೆಳಗ್ಗೆ ಆದಂಗೆ ಮರಂದ ಇಳ್ಬ ಚಾಮಿ ಬೀರ ಬಿದ್ದ ಜಾಗನ ನೋಡ್ತ್‌ ಅಲ್ಲಿ ನೋಡೆ 
ರಾತ್ರಿ ಬೆಂಕಿ ಹಾಕಿದ ಗುರ್ತು ಇತ್ತೇ. ಬೀರನು ಇತ್ತೇ. ಬೀರ ಬಿದ್ದ ಜಾಗಲಿ ಒಂಥರಾ 
ಹಸ್ತ್‌ ಬಣ್ಣದ ಹಾವಸೆ ನಂಗೆ ಇಷ್ಟಗಲಲಿ ಬಿದ್ದಿತ್‌. ಚಾಮಿ ಅದನ್ನ ನೋಡಿ ಅಲ್ಲಿಂದ 
ಓಟಕಿತ್ತತ್‌ .ರಾ೦ಪ ರಾಂಪ ತಾ ಕರ್ಕ೦ಡ್‌ ಕಾಡ್‌ ಪೂರಾ ಓಡಿತ್‌. ಇತ್ತ ರಾಂಪ ಹೆಣ 
ಆಗಿ ಬಿದ್ದಿತ್‌. ಓಡಿ ಓಡಿ ಹಂಗೂ ಹಿಂಗೂ ಮನೆ ಸೇರ್ದ ಚಾಮಿ, ರಾಂಪನ 
ಕಾಣದೆ ಜ್ವರ ಬಂದ್‌ ಮಲ್ಲಿದವ ಮ್ಯಾಲೆ ಎದ್ದತೇಲೆ. ಈಗಲೂ ಕಾಡ್‌ಲಿ ಗದ್ದೆ 
ಬೊಯ್ಸ್‌ ಗಳಲ್ಲಿ ಬೀರ ಮಧ್ಯರಾತ್ರಿ ಸೂಟೆ ಹಡ್ಕಂಡ್‌ ಹೋದೆ. ಅದ್ರ ಎದ್ರ್‌ ಯಾರದ್‌ 
ಹೋದರೆ ಹೊಡ್ಬ್‌ ಹಾಕಿದೆ ತಾ ಹಿರಿಯವು ಹೇಳುವೆ. ಎಲ್ಲ ಕೆಟ್ಟದರೊಟ್ಟಗೆ ಒಳ್ಳೇದ್‌ 
ಒಂದು ಇದ್ದದೆ ತಾ ಹೇಳುವಂಗೆ ಈ ಬೀರ ಮಾಡುವ ಅನಾಚಾರಗಳನ್ನು ತಮ್ಮಚ್ಚ 
ಸೀಟಿ ಹೊಡ್ಜ್‌ ಎಚ್ಚರ್ಸಿದೆ ಗಡ. ಅದೇನ್‌ ಹೇಳ್ರೂ ದೆವ್ವ ದೇವರಗಳ ಕತೆ 
ಮನುಷ್ಯನ ಆಟ ಏನೂ ನಡೆಯಲೆ. 
4 ರಶ್ಮಿ ಎನ್‌. ಟಿ. ಅಮೆ ಮನೆ 
ತಾವೂರು ಗ್ರಾಮ, ಭಾಗಮಂಡಲ, ಮೊ. : 9482979405 


ಓ೦ಗಾರದ 


ಮಾಟ 


ನಮ್ಮ ಕೊಡಗಲಿ ಹಿಂದೆಲ್ಲಾ ಬೇಕಾದಂಗೆ ಭತ್ತದ 
ಕೃಷಿ ನಡೀತಿತ್ತ್‌. ಎಲ್ಲಿ ನೊಡ್ರೆ ಅಲ್ಲಿ ಭತ್ತದ ಗದ್ದೆಗ. 
ರೈತ ಅಂದ್ರೆ ಭತ್ತ ವ್ಯವಸಾಯ ಮಾಡುವ ಎಂದೇ 
ಅರ್ಥ ಇತ್ತ್‌. ಆದ್ರೆ ಇತ್ತೀಚಿನ ವರ್ಷಗಳ್ಲಿ ಜನ ಶೋಕಿ 
ಮತ್ತೆ ದುಡ್ಡಿನ ಆಸೆಗೆ ಬಿದ್ದ್‌ ಭತ್ತದ ಗದ್ದೆಗಳ್ನೆಲ್ಲಾ 
ಕಾಫಿ ತೋಟಾಗಿ, ಸೈಟ್‌ಗಳಾಗಿ ಮಾಡ್ತಾ ವೊಳೊ. 

ನಮ್ಮ ಅಪ್ಪ ತೀರಿಕೆ ಒಂದ್‌ ವಾರ ಮೊದ್ದು ನನ್ನ 
ಕೈ ಒಹ್ಹ್‌ “ನೋಡು ಮಂಜ ಗದ್ದೆ ನಾಟಿ ಮಾಡ್ತ 
ಜಾ ಬಿಡ್‌ಬಡ. ನಾನ್‌ ನನ್ನ ರಕ್ತ ಬಸ್‌ 
ಇದ್ದೆಲ್ಲಾ ಮಾಡ್ದೆ, ಕಾಡ್‌, ಗುಡ್ಡೆ, ತಗ ಎಲ್ಲಾ ಕೈಯ್ಯಾರೆ ಅಗ್ದು ಗದ್ದೆ ಮಾಡ್ತೆ, ಇದು 
ನಮಿಗೆ ಅನ್ನ  ಕೊಡ್ಡ ದೇವು' ಅಂತೇಳಿ ನನ್ನ ಕೈ ಲ ಬಾಸೆ ತಕ್ಕಂಡೊ. 'ನಾನುಸ ಅಪ್ಪನ 
ಮಾತ್‌ನ ಪರಿಪಾಲನೆ ಮಾಡಕು ಅಂತೇಳಿ ನಾಲ್ಕೆ ದ್‌ ವರ್ಷ ಖರ್ಚು ಹೆಚ್ಚಾದ್ರು ಗದ್ದೆ 
ವ್ಯವಸಾಯ ಮಾಡ್ದೆ. ಆದ್ರೆ ವರ್ಸ ಕಳ್ಳಂಗೆ ಕೂಲಿ, ಗೊಬ್ಬರ ಖರ್ಚು ಹೆಚ್ಚಾಗಿ ಸಾಲ 
ಮಾಡ್ದ ಪ ಪ್ರಸಂಗ ಬಾತ್‌, 

ಬರ್ವ ವರ್ಷಂದ ಗದ್ದೆ ವ್ಯವಸಾಯ ಮಾಡಕಿಲ್ಲೆ ಅಂತ ನನ್ನ ಹೆಣ್ಣ್‌ ಜತೆ ಹೇಳ್ದೆ. 
ಒ೦ದು ವಾರಕ್ಕೆ ಖಾಲಿ ಇದ್ದ ತೋಟದ ಲೈನ್‌ಮನೆಗೆ ಒಬ್ಬ ಆಫೀಸರ್‌ನ೦ಗೆ ವೇಸ 
ಭೂಷಣ ಮಾಡ್ದ ವ್ಯಕ್ತಿ ಬಾತ್‌. ನೋಡಿಕೆ ಮಿಲಿಟ್ರಿಯವನಂಗೆ ಕಾಣ್ತಿತ್ರ್‌ ಹುರಿ ಮೂಸೆ, 
ಆದ್ರೆ ಕುಳ್ಳ ಆಸಾಮಿ, ಅ ತುಂಬಾ ಇದ್ದ ಸಾಮಾನು ಲೈನ್‌ ಮನೇಲಿ ಇಳ್ಲಿ ಹೋತ್‌. 
ಅವ್ನ ಹೆಸ್ತು ಪರಿವಾರದ ಬೈರಪ್ಪ ನಾಯಕ ಅಂತ. ಮೊದ್ಲಿಗೆ ಅವ್ನ ಹೆಸೆ ಸೇ ವಿಚಿತ್ರ 
ಆಗುಟ್ಟು ಅಲ್ಲಾ ಅಂತ ಹ ಆಶ್ಚರ್ಯ ಆತ್‌. ಎರಡೇ ದಿನಕ್ಕೆ ಅವ್ನ ದೊಡ್ಡ 
ಸಂಸಾರ ನಮ್ಮ ಲೈನ್‌ ಮನೆಗೆ ಬಾತ್‌. ಅವ್ನ ಹೆಣ್ಣ್‌ ಸುಶೀಲ, ಮಗ್ಳು ಗೌರಿ. ಅವ್ಳಿಗೆ 
ನಾಲ್ಕೈದ್‌ ಮಕ್ಕ ಸ ದೊಡ್ಡ ಪರಿವಾರ ಚಾ ಇದ್ದ ನೋಡಿಯೇ ಯಾರೋ 
ಅವ್‌ಗೆ ಪರಿವಾರದ ಬೈರಪ್ಪ ನಾಯಕ ಅಂತ ಹೆಸ್ರು ಇಟ್ಟರಕೂ ಅಂತ ನಾನ್‌ 
ಬಾವಿಸ್ಟೆ ಏನಾದ್ರೂ ಆಗ್ಲಿ ಡ್‌ ಬೀಳ್ತಿದ್ದ ಗದ್ದೆ ಮಾಡಿಕೆ ಒಬ್ಬ ಜನ ಸಿಕ್ಕಲ್ಲ ಅಂತ ಕುಸಿ 
ಆತ್‌. 

ಈ ಬೈರಪ್ಪ ಮತ್ತೆ ಹೆಣ್ಣ್‌ ಸುಶೀಲ ಇಬ್ರೂ ನಮ್ಮ ತೋಟದ ಮನಿಗೆ ಗದ್ದೆವಾ 
ಮಾಡ್ವ ಉದ್ದೇಶಂದ ಬಂದ್‌ ಇಬ್ರೂ ಸೋಮಾರಿಗ ಆಗಿದೊ. ಮೈ ಮುರ್ದು ೫ 
ಮಾಡಿಕೆ ಅವುಕೆ ಆತ್ತೆ. ಅಲ್ಲಿ ಇಲ್ಲಿ ಸುಳ್ಳು ಹೇಳ್ತಾ ಯಾರತ್ತಾನಾದ್ರೂ ದುಡ್ಡು ಸಕಾ, ಜಳ 
ಕಾಲ ಕಳಿಯೋ ಮನ್‌ಸ್ತು. ಅಂತ ನಂಗೆ ಬೇಗ ಗೊತ್ತಾತ. ಬೈರಪ್ಪನ ಹೆಣ್ಣ್‌ ಸುಶೀಲ 
ಅಂತೂ ಮಹಾ ಮಾಂಸ ಭಕ್ಷಕಿಯಾಗಿದ್ದ್‌ ದಿನಾ ಆಡು, ಕುರಿ ಹಂದಿ ನಾ ವುದೂ 
ಸಿಕ್ಕಿತ್ತೆ ಅಂತೇಳ್ರೆ ಕಡೇ ಪಕ್ಷ ಸುಲಭಲಿ ಸಿಕ್ಕೊ ಕೋಳಿ ಮಾಸ ಇಲ್ಲೆ ಅದರ ಊಟ 
ತ ಆದುಲೆ, ಹಿಂಗಾಗಿ ಬೈರಪ್ಪ ದುಡ್ಡ ದುಡ್ಡೆಲ್ಲಾ ಅವ್ನ ಹೆಣ್ಣ್‌ನ ಬಾಯಿ ಚಪ್ಪಕೆ 


ಹಿ೦ಗಾರ 





ಆಕ್ತಿತ್ತ್‌. ಇಸ್ಟ್‌ ಸಾಲ್ಟ್‌ ಅಂತ ಅವ್ನ ಮಗ್ಳು ಗೌರಿ ತಾನೇನು ಕಮ್ಮಿ ಇಲ್ಲೆ ಅಂತ ತಾಯಿ 
ಮಾಸ ಭಕ್ಷಕಿಯಾದ್ರೆ ಗೌರಿಗೆ ಮಾಸದ ಜೊತೆಗೆ ವಿಪರೀತ ಕಳ್ಳು ಕುಡಿಯುವ ಅಭ್ಯಾಸ 
ಇತ್ತ್‌. ಬೈರಪ್ಪ ತನ್ನ ಪ್ಯಾಂಟ್‌, ಚಡ್ಡಿ ಜೇಬ್‌ಲಿ ಇಸ್‌ತಿದ್ದ ದುಡ್ಡ್‌ನೆಲ್ಲಾ ಕದ್ಬ್‌ ಕಳ್ಳಿಗೆ 
ಹಾಕ್ತಿತ್‌ ಗೌರಿ. ದಿನ ಕಳ್‌ದಂಗೆ ಊರಿನ ಜನೆಲ್ಲಾ ಗೌರಿನ ಕಳ್ಳಭಟ್ಟಿ ಗೌರಿ ಅಂತ 
ಕರೀಕೆ ಸುರು ಮಾಡ್ಚೊ 

ಪರಿವಾರದ ಬೈರಪ್ಪ ನಾಯ್ಕ ಅಂತ ದೊಡ್ಡ ಹೆಸಿದ್ರೂ ಮನೆತುಂಬಾ ಬಡ್ಡನ ಇತ್ತ್‌ 
ಒಬ್ಬ ದುಡ್‌ ಹತ್ತ್‌ ಜನ ಕುದ್ದು ತಿಂದ್ರೆ ಇನ್ನೇನ್‌. ಈ ಗೌರಿಗೆ ಬಡತನಕ್ಕೆ ಮಕ್ಕ ಜಾಸ್ತಿ 
ಅನ್ನಂಗೆ ಜಾರುಬಂಡೆ ಆಡಿ ಆಡಿ ಕುಂಡೆಯ ಬಳಿ ಚಡ್ಡಿ ಪೂರಾ ಹರ್ದ್‌ ಹೋದ 
ಇಬ್ರು ಗಂಡ್‌ ಮಕ್ಕ, ಎಣ್ಣೆ ಕಾಣದ ಮಾಸಲು ಜಡೆಯ ಮೂರು ಗೂಡೆಗಳೂ 
ಇದ್ದೊ ಅವೈಲ್ಲಾ ಕೂಳು ಹಾಕಿ ಸಾಕಿಕೆ ಬೈರಪ್ಪನಾಯಕ ತಾನ್‌ ಕಲ್ತ ಬುದ್ದಿನೆಲ್ಲಾ 
ಖರ್ಚ್‌ ಮಾಡಕಾಗಿತ್ತ್‌ ಗೌರಿನ ವಿಪರೀತ ಹೆಂಡ ಕುಡ್ತ ನೋಡಿ ಬೇಸತ್ತ ಅವ್ಳ ಗಂಡ 
ಒಂದಿನ ಮನೆಬಿಟ್ಟು ಶಾಶ್ವತವಾಗಿ ದೇಸಾ೦ತರ ಹೋತ್‌. ಇದಕ್ಕೇನೂ ತಲೆ ಕಡಿಸ್‌ಕೊಳ್ಳ 
ಗೌರಿ ಮಕ್ಕನ್ನ ಸಾಕುವ ಜವಾಬ್ದಾರಿನೆಲ್ಲಾ ಅಪ್ಪ ಅಮ್ಮನ ಮೇಲೆ ಹೊರ್ಸಿ ಊರಿನ ಪಡ್ಡೆ 
ಹುಡುಗ್ರ ಶೀಲ ಕೆಡಿಸ್ತಾ ಕಾಲ ಕಳೆಯತೊಡಗಿತ್ತ್‌. ಈ ಪರಿವಾರದ ಬೈರಪ್ಪನಾಯಕನ 
ಒಂದು ವಿಶೇಷ ಗುಣ ಅಂದ್ರೆ ಅವ ವಿಪರೀತ ಸುಳ್ಳು ಬುರುಕ ಆಗಿತ್ತ್‌. ಸತ್ಯದ ತಲೆ 
ಮೇಲೆ ಹೊಡ್ಡಂಗೆ ಸುಳ್ಳು ಹೇಳ್ವ ಕಲೆ ಅವಾಂಗೆ ಇತ್ತ್‌ 

ಬೈರಪ್ಪನ ಸುಳ್ಳಿನ ಸರಮಾಲೆಗ ನೂರಾರು ಇದ್ರೂ ಇಲ್ಲಿ ರಸ ಇರುವ ಕೆಲವನ್ನ 
ಮಾತ್ರ ಹೇಳ್ತೆ. ಒಮ್ಮೆ ಬೈರಪ್ಪ ಮೈಸೂರಿನಿಂದ ಕುಶಾಲನಗರಕ್ಕೆ ಕೆ.ಎಸ್‌.ಆರ್‌.ಟಿ.ಸಿ. 
ಬಸ್ಸ್‌ನಲ್ಲಿ ಬಾತ್‌. ಬಿಳಿಕೆರೆಗೆ ಬಸ್‌ ಬಾಕಾಕನ ಹತೋಟಿ ತಪ್ಪಿ ಕೆರೆಗೆ ಬೀತ್‌. ಡ್ರೈವರ್‌ 
ಹೆದ್ರಿ ಬಸ್‌ನ ಅಲ್ಲೆ ಬುಟ್ಟು ನೆಗ್ಬು ಪರಾರಿ ಆತ್‌. ಆಗ ಈ ಬೈರಪ್ಪ ತಾನೇ ಬಸ್‌ನ 
ಮೇಲಕ್ಕೆ ತಂತದ್‌. ಈ ಪ್ರಸಂಗ "ಹಸಿ ಸುಳ್ಳು ಅಂತ ನಮಿಗೆ ಗೊತಾತ್‌. ಯಾಕಂದ್ರೆ 
4'/, ಕ್‌ ಎತ್ರ ಇರೋ ಇವ ಬಸ್‌ನ ಮೇಲೆ ತಂದದ್ದು ಸುಳ್ಳು ಅಲ್ಲೆ "ಮತ್ತೆ ಎಂತದ್ದ್‌. 

ಮತ್ತೊಂದ್‌ ಸಲ ಈ ಬೈರಪ್ಪ ನಾವೆಲ್ಲಾ ಮನೆ “ಜಗಲಿ ಮೇಲೆ ಕುದ್ದ್‌ಕಂಡ್‌ 
ಲೋಕಾರಾಮ ಮಾತಾಡ್ತ ಇದ್ದೊ. ಆ ಹರಟೆ ಜಗಲೀಲಿ ನನ್ನ ಹೆಣ್ಣ್‌, ಇಬ್ರು ಮಕ್ಕ 
ಸಹ ಇದ್ದೊ. ಬೈರಪ್ಪ ಹೀಂಗೆ ಹೇಳ್ತಾ ನಾನ್‌ ಒಳ್ಳೆ ಬೇಟೆಗಾರ, ಗಿ. "ಕೋವಿ ಹಡು 
ಗುಂಡ್‌ ಹಾರಿದ್ರೆ ಗುರಿ ತಪುದೇ ಇಲ್ಲೆ, ಒಂದ್ಸಲ ಒಂದು ಹುಲಿ ನನ್ನ ಮೇಲೆ 
ಹಿಂದೆಂದ ದಾಳಿ ಮಾಡ್‌. ಆಗ ನಾನ್‌ ಬದ್ಧಿ ಉಳ್ಳಿದ್ದೇ ಹೆಚ್ಚ್‌ ಅಂತ ಹೇಳ್‌. 
ಇದಂತೂ ಖಂಡಿತಾ ಮಹಾಸುಳ್ಳ್‌ ಅಂತ ನಮಿಗೆ ಮನವರಿಕೆ ಆತ್‌. ಹಾಂಗೆ ನಾವ್‌ 
ಡೌಟು ಪಡೋದ್ದ ನೋಡ್ಬ ಬೈರಪ್ಪ ಅಲ್ಲಿ ಹೆಂಗುಸ್ರು ಮಕ್ಳು ಒಳ೦ತೇಳ್ವ ಸ್ವಯಾನೇ 
ಇಲ್ಲೆ ಪ್ಯಾಂಟ್‌ ಬಿಚ್ಚ ಅವ್ನ ಬಲ ತೊಡೇಲಿ ಸುಮಾರು 1 ಅಡಿ ಉದ್ದದ ಆಳವಾದ 
ಜೆ ತೋರಿತ್‌, ಅದೆ ನೋಡ್ಬ ಮೇಲೆ ನಮಿಗೆ ಸಂಶಯ ಉಳ್ಳಿರೆ. ಆದ್ರೆ ಸ್ವಲ್ಪ 
ಹೊತ್ತು ಕಳಿಕಾಕನ "ಅದರ "ಹೆಣ್ಣ ಸುಶೀಲ ಹಾಂಗೆ ಆ ಹರ್ರೆ ವೇದಿಕೆಗೆ ಬಾತ್‌. ಆಗಿ 
ನಾನ್‌ "ಬೈರಪ್ಪ ದನಿಗೆ ಮನೆ ಎದುರಿನ ಹಲಸಿನ ಮರ ತೋರಿ, "ನೋಡು ಬೈರಪ್ಪಾ ಆ 

ಮರಲಿ ಒಳ್ಳೆ ಹಲಸಿನ ಹಣ್ಣು ಉಟ್ಟು ಹಣ್ಣಾಗಿರಕು, ಗಮನ ಬರುಟ್ಟು, ") ಹಣ್ಣು 


ವಾರ ನಾವ್‌ 


ಕುಯ್ದಾಕು' ಅಂತ ಹೇಳ್ಳೆ. ಕೂಡ್ಲೆ ಬೈರಪ್ಪನ ಹೆಣ್ಣ್‌ "ಸ್ವಾಮೂ ಈ ಮುಂಡೇದನ್ನ ಮರ 
ಹತ್ತಿಸ್ಬೇಡಿ, 4 ವರ್ಸಗಳ ಹಿಂದೆ "ಮದೆನಾಡಲ್ಲೆ ತೋಟದಲ್ಲಿ ಕೆಲ್ಸ ಮಾಡಿಕಾಕನ 
ಹಲಸಿನ ಮರ ಹತ್ತಿ ಕೊಂಬೆ ಮುರ್ಟ್‌ ಕೆಳಕ್ಕೆ ಬಿತ್ತ್‌. ಬೀಳ್‌ಕನ ಕೆಳಗೆ ಇದ್ದ ಕಾಫಿಗಿಡದ 
ಗುತ್ತಿ ಅವ್ನ ತೊಡೆ ಸೀಳ್‌ತ್‌. ಒಂದ್‌ ಭಾರ ಮಡಿಕೇರಿ ದೊಡ್ಡಾಸತೇಲಿ ಮಲ್ಸಿತ್‌' 
ಅಂತ ಹೇಳ್‌, ಹತ್ತ್‌ ನಿಮಿಷಕ್ಕೆ ಮುಂಚೆ ತಾನ್‌ ಹೇಳಿದ್ದ ಈ ಸುಳ್ಳು ಹೀಂಗೆ ತನ್ನ 
ಹೆಣ್ಣಿಂದ್ಲೆ ಸಾಕ್ಷಿ ಸಮೇತ ಸುಳ್ಳು ಎಂದ್‌ ಸಾಬೀತಾಕನ ಬೈ ರಪನಾಯಕ ಒರಾನಿತಂದ 
ಮಂಗನಂಗೆ ನಾಚಿಕೆಯಾಗಿ ಬೀಡಿ ತರುವ ನೆಪ ಹೇಳಿ ಅಲ್ಲಿಂದ ಓಡಿಹೋತ್‌. 

ಈ ಪರಿವಾರದ ಬೈರಪ್ಪನಾಯಕ ಹೆಂಡ್ತಿ ಮಕ್ಕ ಬೇಡಿಕೆ ಪೂರೈಸಿ ಸುಸ್ತಾಗಿ ಈ 
ಹೆಂಡತಿ ಮಕ್ಕಳು ತವ ಎಲ್ಲಾ ನಸ್ವರ "ಅಂತ ಭಾವಿಸಿ ಶಬರಿಮಲೆಗೆ "ಯಾತ್ರೆ 
ಹೋಕೆ ಸುರುಮಾಡ್‌, ವರ್ಸ ಕಳೆದಾರೆಗೆ ಈ ಯಾತ್ರೆಯ ದೆಸೆಂದ ಅವಂಗೆ ಭಕ್ತಿ 
ಹೆಚ್ಚಾಗಿ ಹುಚ್ಚು ಹಿಡ್ಜ್‌. ಪ್ರತಿವರ್ಷ ಮಾಲೆ ಹಾಕಿ “ಸ್ವಾಮಿಯೇ ಶರಣ೦ ಅಯ್ಯಪ್ಪ' 
ಅಂತ ಕೂಗ್ತಾ ನಮ್ಮ ತೋಟದ ಲೈನ್‌ ಮನೆನ ಮಿನಿ ಶಬರಿಮಲೆಯಾಗಿ ಪರಿವರ್ತನೆ 
ಮಾಡ್ಕ 

ಹೀಗೆ ನಾಲ್ಕೈದು ವರ್ಸ ದುಡಿಯದೇ ನನ್ನ ಹತ್ರ ಸಾಲ ಮಾಡಿ ಮಾಡಿ ಸಾಲ 
25.000 ದಾಟ್ತು. ಹೀಂಗಾಗಿ ನಾನೂ ಸ ದುಡ್ಡ್‌ನ ವಿಚಾರವಾಗಿ ಬಿಗಿಯಾದೆ. 
ಆದ್ರೂನೂ ಬೈರಪ್ಪ ಸನ ದೇವ್ರ ಹುಚ್ಚು ಕಡಿಮೆ ಆತ್ರ ಶಬರಿಮಲೆ, ತಿರುಪತಿ, ವೈಟ್‌ 
ಫೀಲ್ಡ್‌ ಸ ಟರ ಸುಬ್ರಹ್ಮಣ್ಯ, "ಧರ್ಮಸ್ಥ ಸ್ಥಳ, ಶೃಂಗೇರಿ ಹಿಂಗೆ ಕಂಡ ಕಂಡ 
ದೇವಿಗೆಲ್ಲಾ ಹರ್ಕೆ ಹೊತ್ಕೊಂಡು ಯಾತ್ರೆ ಹೋಕೆ ಸುರು ಮಾಡ್‌. ನಾವು ಅವ್ನ 
ಯಾತ್ರೆಗೆ ದುಡ್ಡುಕೊಟ್ಟು ಕೊಟ್ಟು ಕೈ ಖಾಲಿ ಮಾಡಿಕೊಂಡೊ. ಹಿಂದೂ ದೇವುಗಳೇ 
ಅಲ್ಲೆ ಕೆ.ಆರ್‌. ನಗರದ ಡೋರ್ನ ಹಳ್ಳಿಯ ಕ್ರಿಶ್ಚಿಯನ್‌ ದೇವ್ರ, ಎಮ್ಮೆಮಾಡಿನ 
ಊರೂಸ್‌ಗಳಿಗೂ ಯಾತ್ರೆ ಹೋಗ್ತಿತ್ರ್‌ ಈ ಬೈರಪ್ಪನ ಸ೦ಸಾರ. ಅಲ್ಲಿಗೆಲ್ಲಾ ಹೋಗ್ತಿದ್ದದ್ದು 
ದೇವು ಮೇಲಿನ ಭಕ್ತಿಗೋ ಅತ್ವಾ ಅಲ್ಲಿ ಗಿದೆ ಲಾಯಕ್ಕಾದ ಮಾಸದ ಊಟಕ್ಕೊ 
ಯಾರ್ಗೆ ಗೊತ್ತು. ಒಟ್ಟಲ್ಲಿ ಮೈ ಜೊಗ್ಗಿಸಿ ಕಲ್ಪ ಮಾಡುದು ಬುಟು ಹಿಂಗೆ ದಿನಾ ಯಾತೆ 
ಹೋಗಿತ್‌, ಅದ್ದೆಲ್ಲಾ' ಸೀ ದುಡ್‌ ಕೊಟ್ಟು ಕೊಟ್ಟು ಸೋತು. ಸುಣ್ಣಾದೊ. 

ಒಂದ್ದಲ ಬೈರಪ್ಪ ಎಂತಾ ದೊಡ್ಡ ಸುಳ್ಳು' ಹೇಳ್‌ "ಅಂದೆ ರಾತ್ರಿ 8 ಗಂಟಿಗೆ ಅರ್ಧ 
ಮೈಲ್‌ ವಡ ಲೈನ್‌ ಮನೆಂದ ಓಡಿಬಂದ್‌ ನನ್ನ ಹೆಣ್ಣ್‌ ಸುಶೀಲ ಸತ್ತ್‌ ಹೋತ್‌, 

೫೫0ರ ಕರಬ. ಕೊಡಿ ಅಂತ ಕೇಳ್‌, ನಮಿಗೆ ಆ ಸುದ್ದಿ ಕೇಳಿ ಶಾಕ್‌ “ಆತ್‌. ಸಣ್ಣ 
ಪ್ರಾಯದ ಹೆಣ್ಣ್‌ ಸತ್ತ್‌ ಹೋತಲ್ಲ ಅಂತ: ಭಾರಿ ಬೇಜಾರಾತ್‌. ರಾತ್ರಿ ಆದ್ರಿಂದ ಜಾಸ್ತಿ 
ಮಾತಾಡದೇ 1 ಸಾವಿರ ರೂಪಾಯಿ ಕೊಟ್ಟ್‌ ಕಳ್ಳಿದೆ. ಬೆಳಿಗ್ಗೆ ನಂಗೆ ಮಡಿಕೇರಿ 
ಕೋರ್ಟ್‌ಗೆ ಹೊಕೆ ಇದ್ದದರ್‌ಂದ ಸಾವಿನ ಮನೆಗೆ ಹೋಗಿ ಮತ್ತೆ ಹೋದರಾತು 
ಅಂತ ಲೈನ್‌ ಮನೆ ಕಡೆ "ಹೊರೆ ಅಲ್ಲಿಗೆ ಹೋಕನ ಬೈರಪ್ಪ ಸನ ಸತ್ತ್‌ `ಹೋತ್‌ ಅಂತ 
ಹೇಳ್ಬ ಅ ಸುಶೀಲ ಅಂಗಳ ಗುಡ್‌ಸುತ್ತಾ ಇತ್‌. 

ನಂಗೆ ಆಶ್ಚರ್ಯ, ಹೆದ್ರಿಕೆ ಒಟ್ಟಿಗೆ ಅತ್‌. ಹಾಂಗೆ ಬೈರಪ್ಪನ ಮೇಲೆ ಸಿಟ್ಟ್‌ನೊ 
ಬಾತ್‌. ಬೈರಪ್ಪ ಮನಿ ಒಳಗಿಂದ "ಮೈಮುರೊಳ್ತಾ ಹೊರಗೆ” ಬಾತ್‌. ನಂಗೆ ಸಿಟ್ಸ್‌ 


ಹಿ೧೦ಗಾಡ 


ಬಂದ್‌ "ಏನೋ ಬೈರಪ್ಪ ನನ್ನತ್ರ ಆಟ ಆಡ್‌ತೋಳ. ಹೆಣ್ಣ್‌ ಸತ್ತ್‌ ಹೋತ್‌ ಅಂತ 
ನಾಟ್ಕ ಆಡಿ ದುಡ್ಡ್‌ ತಕೊಂಡಾ? ಅಂತ ಜೋರು ಮಾಡ್ದೆ. ಅದಕ್ಕೆ ಅವ್ನ ಹೆಣ್ಣ್‌ 
ಸುಶೀಲನೇ, ಇಲ್ಲಾ ಸ್ವಾಮಿ ನೆನ್ನೆ ರಾತ್ರಿ ನಂಗೆ ಸ್ವಯ ತಪಿತ್‌, ಅದ್ದ ನೋಡಿ ನನ್ನ 
ಗಂಡ ನಾನ್‌ ಸತ್ತೇ PNR ಪ್ರತ ತಿಳ್ಳೊಂಡ್‌, ನಂಗೆ ಸಹಸ ಆಗಾಗ ಆಗ್ರಾ 
ಇದ್ದದೆ ಅಂತ ಅದೂ ಇದು ಸುಳ್ಳು ಹೇಳ್‌. ಯಾಕಂದೆ ಗಂಡನ ಈ ಸುಳ್ಳು ಹೇಳ್ವ 
ಕಲೆನೇ ನನ್ನ ಹೊಟ್ಟೆ ತುಂಬಿಸೋ ಪ್ರಮುಖ ದಾರಿ ಅಂತ ಆ ಹೆಂಗ್ಲಿಗೆ ಚೆನ್ನಾಗಿ 
ಗೊತ್ತಿತ್ತ. 
ಇತ್ತಾ ಬೈರಪ್ಪ ನಮ್ಮ ತೋಟದ ಲೈನ್‌ ಮನೆಗೆ ಬಂದ್‌ 12 ವರ್ಷ ಆತ್‌. ಬಂದ 
ಅಷ್ಟು ವರ್ಷನೂ ಏನೂ ಉಪಯೋಗ ಇರ್ವ ಕೆಲ್ಸ ಮಾಡದೆ ನಮಿಗೆ ಹೊರೆ ಅನಿಸ್ತ್‌ 
ನಾನು ಅವನನ್ನು ಲೈನ್‌ಮನೆ ಬಿಡಿಸಿನೆ ಅಂತ ಅವರಿವರ ಬಳಿ ಹೇಳಿಕೆ ಸುರು 
ಮಾಡ್ಬೆ. ಅದು ಅವನ ಕೆಬಿಗೆ ತಲ್ಪಿ ನಾನು ಮನೆ ಬಿಡಕೊರೆ ಪರಿಹಾರ ಕೊಡಕು, 
ಬಂದ್‌ 12 ವರ್ಷ ಆತ್‌ ಅಂತ. ಹೇಳ್ಲಿಕ್ಕೆ ಸುರು ಮಾಡ್‌, ಇದೊಂದು ಹೊಸ 
ಗ್ರಾಚಾರ ಆತಾಲ್ಲಾ ಅಂತ ನಂಗೆ ತಲೆ ಬಿಸಿ ಆತ್‌. ನನ್ನ ಹೆಣ್ಣ್‌ ನಾಲ್ಕು ಬಾರ್ಸಿ 
ಮನೆಯಿಂದ ಹೊರಹಾಕಿ ಅಂತ ಒತ್ತಾಯ ಮಾಡ್ಕ್‌ ದೆ ನಾನೇನಾದ್ರೂ ಅವ್ರ 
ಸಂಸಾರದ ಜೊತೆ ಪೆಟುಗಿಟ್ಟಿಗೆ ನಿಂತರೆ ಅಲ್ಲಿ ಒಂದ್‌ ಕುರುಕ್ಷೇತ್ರ ಯುದ್ದನೇ 
ನಡೀತಿತ್ತ್‌. ಅದ್‌ ನಂಗೆ ಇಷ್ಟ ಇತ್‌ಲೆ. ಹೀಂಗಾಗಿ ನಾನು ಮಹಾ ದೈವಭಕ್ತನಾಗಿದ್ದ 
ಬೈರಪ್ಪನನ್ನು ಮುಳ್ಳನ್ನು ಮುಳ್ಳಿನಿಂದ್ಲೇ ತೆಗೆಯೊಕು ಅಂತ ಆಲೋಜ್ನೆ ಮಾಡಿ ನಾನೆ 
ಒಂದ್‌ ತಗಡು ತಂದು ಅದಲ್ಲಿ ಏನೇನೋ ಗೀಚಿ, ಅದರೊಟ್ಟಿಗೆ ಅರಸಿನ ಕುಂಕುಮ, 
ಸಣ್ಣ ಬಳೆ, ಕೂದಲು, ಉಗುರುಗಳನ್ನು ಸಣ್ಣ ಮಡಿಕೆಯೊಳಗೆ ಹಾಕಿ ತಗಡಿನ 
ಶೀಟನ್ನು ಮುಚ್ಚಿ ಅದ್ದ ಟೊಯ್‌ ನೂಲಲ್ಲಿ ಕಟ್ಟಿ ರಾತ್ರಿ ತ್ರಿ ಲೈನ್‌ ಮನೆ ಮುಂದೆ ಅವಂಗೆ 
ಗೊತ್ತಾಗದ ಹಾಂಗೆ ಆಡ 248 ಮಾರೆ ದಿನ ಅದ್ದ ನೋಡಿ ಬೈರಪ್ಪ ಊರಿನ 
ಜ್ಯೋತಿಷ್ಯರಾಗಿದ್ದ ಶಾಸ್ತ್ರಿಗಳ ಹತ್ರ ತೊ ಮ ಶಾಸ್ತಿಗ "ಗಂಭೀರ 
ಮುಖಭಾವದಿಂದ “ಬೆ ಬೈರೆಪ್ಪಾ ನಿಂಗೆ ಯಾರೋ ಭಯಂಕರ ಮಾಟ ಮಾಡ್ಕೊಳೂ. 
ನೀನು ಅಲ್ಲಿಯೇ RK ಇದ್ದರೆ 21 ನೇ ದಿನ ನಿಮ್ಮ ಮನೆಯಲ್ಲಿ ಯಾರಾದರೊಬ್ಬ 
ರಕ್ತ ಕಾರಿಕೊಂಡು ಸಾಯೋದು ಗ್ಯಾರಂಟಿ' ಅಂತ ಹೇಳಿದೊ. ಅದ್ದ ಕೇಳಿದ ಬೈರಪ್ಪ 
ಅಂದೆ ರಾತ್ರಿ ಸಾಮಾನು ಸರಂಜಾಮು ಸಮೇತ ಲೈನ್‌ಮನೆ ಖಾಲಿ ಮಾಡ್‌ತ್‌. 
ನಾನು ಶಾಸ್ತ್ರಿಗಳ ಹತ್ರ ಹೋಗಿ ಭಾರಿ ಬಾ ಆತ್‌ ಶಾಸ್ತ್ರಿಗಳೇ ಅಂತ 500 
ರೂಪಾಯಿ ಕೊಟ್ಟು ಧನ್ಯವಾದಗ ಹೇಳ್ದೆ. ಅದಕ್ಕೆ ವೂಸೆ ಮರೆಯಲ್ಲೇ ನಗಾಡ್ಡ ಶಾಸ್ತಿಗ 
ನನ್ನ ಮಾತು ನಿಮ್ಮ ಮಾಟ ಎರ್ದೂ “ರಿ ಬೈರಪ್ಪನ ಇಲ್ಲಿಂದ ಓಡಿಸ್‌ತ್‌ ಅರಿತ 
ಹೇಳೊ 
45 ಹ್ರೊ ಶಶಿಧರ್‌. ಬಿ.ಆರ್‌. 
ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್‌, ಮಡಿಕೇರಿ 
ಮೊ. : 9945915343 


ಹ೦ಗಾರ --- ಸಾ ಅ ರಿ ಗಿ 


ತಂತ್ರ 


ಬೇಟೆ ಕಾಡ್‌ ತೋಡ್‌ ದಾಟಿರೆ ಸಿಕ್ಕುದು ಅಡಿಕೆ ತೋಟ. ನಾವ್‌ ಸಣ್ಣದರ್ಲಿ 
ಇರ್ಕನ ಅಲ್ಲಿಗೆ ಹೋಗಿ ಅಡಿಕೆ ಮರಂದ ಬಿದ್ದ ಹಾಳೆಗಳ್‌ನ ತಂದ್‌ ಆಟ ಆಡ್‌ದುತೇಳಿರೆ 
-ಅಜ್ಜಪ್ಪ ಕೊಲ್ಲಿ ಗುಂಡಿಲಿ ಈಜುದಕ್ಕಿಂತ ಕುಶಿ! ಈ ಆಟಕ್ಕೆ ಇಬ್ಬರು ಬೇಕ್‌. ಒಬ್ಬ 
ಕುದ್‌ಕಣಿಕ್ಕೆ ಇನ್ನೊಬ್ಬ ಎಳ್‌ಕ೦ಡ್‌ ಹೋಕೆ. ಆಟ ಅಡ್ತಾ ಆಡ್ತಾ ಚಡ್ಡಿ ಸಮೇತ ಹಾಳೆ 
ಹರಿಯುಕನೇ ನಮ್ಮ ಆಟಕ್ಕೆ ಸಿಕ್ಕುದು ರೆಡ್‌ ಸಿಗ್ನಲ್‌! 

ಮನೆ ಒಳಗೆ ಬಾಕನ ಬೆನ್ನಿಗೆ ಹಾಳೆನ ಕಟ್ಟಕ೦ಡ್‌ ಬನ್ನಿನೇ೦ತ ತಾಯಿ ಎಚ್ಚರಿಕೆ 
ಕೊಡ್ತಾ ಇತ್‌. ನಮ್ಮಲ್ಲಿ ಅಜ್ಜಿಗಳ್ನ ನಾವ್‌ ತಾಯಿಂತ ಕರಿತಿದ್ದೊ. ಈಗನ ಮಕ್ಕ ಹಂಗೆ 
ಕರ್ಹವೆಯಾಂತ ಗೊತ್ತೆ. ಸೂಜಿಗೆ ನೂಲ್‌ ಹಾಕಿ ತಾಯಿ ಕೈಗೆ ಕೊಟ್ಟರೆ ಸಾಕ್‌ ನಮ್ಮ 
ಹರ್ದ ಚಡ್ಡಿಗೆ ಸಿಕ್ತಾ ಇತ್ತ್‌ ಒಂದ್‌ ಹೊಸ ರೂಪ! 

ಅಜ್ಜಿಕಗಳ್ಳೆ ಪಿಳ್ಳಿಗಳ ಮೇಲೆ ತುಂಬಾ ಪ್ರೀತಿ ಇದ್ದದೆ. ಮನೆಂದ ಎಲ್ಲಿಗಾರ್‌ ಹೋಕನ 
ಎಲ್ಲಿಗೆ ಹೋದುಂತ ಕೇಳಕ್ಕಾಗದ್‌, ಕಾಲಿ ಬಿಂದಿಗೆ ನೋಡಕ್ಕಾಗದ್‌ ಅದೂ-ಇದೂಂತ 
ಏನೇನೊ ಹೇಳ್ತಾ ಇದ್ದವೆ. ನಾವೆಲ್ಲ ವಿಜ್ಞಾನ ಓದಿದವ್‌, ವೈಜ್ಞಾನಿಕ ಮನೋಬಾವ 
ಬೆಳ್ಳಿಕಂಡವ್‌, ಇದೆಲ್ಲ ಮೂಡನಂಬಿಕೆತ ಹೇಳಿ, ಅಜ್ಜಿಕ ಹೇಳ್ದುನ್ನ ಉದಾಸೀನ ಮಾಡಿ 
ನಾವು ನೆಗಾಡುವೆ! ಅಜ್ಜಿಕ ಹೇಳ್ಬು ನಮ್ಮ ಒಳ್ಳೆದಕ್ಕೆ ತಾನೆ?) 

ಒಂದ್‌ ಕಾಲದ ಎಜ್ಞಾನಿಗ ಭೂಮಿ ನಿತ್ತಲ್ಲೆ ನಿತ್ತುಟ್ಟು ಸೂರ್ಯ ಭೂಮಿ ಸುತ್ತ 
ಸುತ್ತುತ್ತಾ ಉಟ್ಟೂಂತ ಹೇಳ್ತಾ ಇದ್ದೊ! ಗೆಲಿಲಿಯೊ ಬಂದ ಮೇಲೆ ಒಳ್ಳೊಳ್ಳೆ ದೂರದರ್ಶಕ 
ಯಂತ್ರಗಳ್ನ ಕಂಡ್‌ ಹಿಡ್ಜ್‌ ಹೇಳುವೆ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಉಟ್ಟೂಂತ!. 
ನಾವು ಸಾಮಾನ್ಯ ಜನಗ ಅಂದ್‌ ಅವ್‌ ಹೇಳ್‌ದನ್ನೂ ಒಪ್ಪಿಕಂಡೊ! ಇಂದ್‌ ಇವ್‌ 
ಹೇಳ್‌ದನ್ನೂ ಒಪ್ಪಿಕಣ್ತಾ ವೋಳೊ! ನಾಳೆ ಇನ್ನೊಂದ್‌, ಮತ್ತೊಂದ್‌ ಹೇಳಿರೂ 
ಅದ್‌ಕ್ಕೂ ಒಪ್ಪಿಗಯೇ 'ತಿರ್ಗಿಸಿ ಪರೀಕ್ಷೆ ವಸಡು! ಜ್ಞಾನ ಮತ್ತೆ ಸೌಕರ್ಯ ನಮ್ಗೆ 
ಇಲ್ಲೆ. ಭಜ ನಮ್ಮ ಅಜ್ಜಿಕಗಳ ಮುಂದೆ ಮಾತ್ರ ವಿಜ್ಞಾನಿಗ! 

ವಿಜ್ಞಾನದ್‌ ಅರ್ಥ ಏನ್‌ತ ಕೇಳಿರೆ, ಅಣುಗಳ ಜ್ಞಾನ ಪಡಿಯೊದ್‌ ವಿಜ್ಞಾನಂತ 
ವಿಜ್ಞಾನಿಗ ಹೇಳ್ದೆ. ಸಂಸ್ಕೃತಲಿ ವಿಣ್‌ತೇಳಿರೆ ಅಣು. ಅದ್ಕೆ ಏಣ್‌ಜ್ಞಾನನ ವಿಜ್ಞಾನಂತ 
ಹೇಳ್ದೆ. ಅದೇ ಪಶೈನ ತತಜ್ಞಾನಿಗಳ್ಳಿ ಕೇಳಿರೆ, ಎಷ್ಟು ಭವ ಜ್ಞಾನ ಪಡಿಯದು 
ವಿಜ್ಞಾನಂತ ಹೇಳ್ದೆ! ಅದೆ ವಿಷ್ಣು ಜ್ಞಾನನ ವಜ್ಞಾನಂತ ಹೇಳ್ವೆ ಅಣುಗಳ ಜ್ಞಾನ 
ಪಡಿಯುವ ವಿಜ್ಞಾನ ವನ್ನು ಏಜ್ಞಾನ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ 
ವೆಂಕಟರಮಣ ಸ್ವಾಮಿದ್‌ ಜ್ಞಾನ ಪಡಿಯುವ ವಿಜ್ಞಾನ ಆಧ್ಯಾತ್ಮ ವಜ್ಞಾನ. ವಸ್ತು 
ಏಜ್ಞಾನನ ಯಂತ್ರ ತ್ರಗಳ್‌ಂದ ತಿಳ್ಳಣಕ್ಕ್‌. ಆಧ್ಯಾತ್ಮ ಎಜ್ಞಾನನ ಮಂತ್ರಗಳ್‌೦ದ ತಿಳ್ಮಣಕ್ಕ್‌ 
ವಸ್ತು ಸ ವಿಜ್ಞಾನ ಇಂಟರ್‌ನೆಟ್‌ ಸರ್ಕ ಇಲ್ಲದ ಕ೦ಪ್ಯೂಟರ್‌ ತರ. ಆಧ್ಯಾತ್ಮ pe ನ 


SS 


ಇಂಟರ್‌ ನೆಟ್‌ ಸಂಪರ್ಕ ಇರುವ ಕಂಪ್ಯೂಟರ್‌ ತರ. ಇವ್‌ ಎರ್ಡ್‌ ವಿಜ್ಞಾನಗ 
ಒಂದಾದರೆ ಮಾತ್ರ ಅದ್‌ ನಿಜಾದ ವಿಜ್ಞಾನ ಆದೆ. ವಸ್ತು ವಿಜ್ಞಾನದ್‌ ಗೋಡೆನ 
ಧ್ಯಾತ್ಮ ವಿಜ್ಞಾನದ ತಳಪಾಯ ಮೇಲೆ ಕಟ್ಟರೆ ಮಾತ್ರ ಸಮೂದಾಯ ಭವನ ಬಿಗಿಯಾಗಿ 
ನಿತ್ತದೆ! 
ನಾಸಾದ ವಿಜ್ಞಾನಿಗ, ಕ್ಕೂರಿಯಾಸಿಟಿ ರೋವರ್‌ತೇಳುವ ನೌಕೆನ ಮಂಗಳ ಗಹಲಿ 
ಇಲ್ಲಿ ಸಂಶೋಧನೆ ಮಾಡ್ತಾವೊಳೊ. ಅಲ್ಲಿ ಅವ್ವೆ “ಪರ್ಸೀವರೆನ್ಸ್‌ ವ್ಯಾಲಿ” ತೇಳುವ 
ಜಾಗಲಿರುವ ಕಲ್ಲ್‌ದ್‌ ಹಾಳೆಗ ಭೂಮಿಲಿ ಇರುವ ಕಲ್ಲ್‌ದ್‌ ಹಾಳೆಗೆ ಹೋಲಿಕೆ 
ಆಗುವ ಸಂಗತಿ ತಿಳ್ಲ್‌ ಬಂದುಟ್ಟು! ನಮ್ಮ ಪೂರ್ವಕಾಲದ ಖಷಿ ಮುನಿಗ “ಶಕ್ತಿ 
ಹಸ್ತಾಯ ವಿಧ್ಧಹೇ ಭೂಮಿ ಪುತ್ರಾಯ ಧೀಮಹೀ ತನ್ನೊ ಅಂಗಾರಕ ಪ್ರಚೋದಯಾತ್‌” 
ತ ಮಂಗಳ ಗ್ರಹಕ್ಕೆ ಸಂಬಂದ ಪಟ್ಟ ಒಂದ್‌ ಮಂತ್ರನ ಬರ್ಬ್‌ ಮಡಿಗಿಯೋಳೊ. ಅವ್‌ 
ಮಂಗಳ ಗ್ರಹನ ಭೂಮಿದ್‌ ಪುತ್ರ - ಅಂದರೆ ಭೂಮಿದ್‌ ಮಂಜಂತ ಹೇಳಿದ್ದೊ. 
ಈಗ ಕಂಡ್‌ ಬಂದ ಕಲ್ಲ್‌ದ್‌ ಹೋಲಿಕೆ ತರ, ಇನ್ನೂ ಎಷ್ಟೋ ಹೋಲಿಕೆಗಳ್ನ 
ಯಷಿಮುನಿಗ ತಮ್ಮ ಆಧ್ಯಾತ್ಮ ವಿಜ್ಞಾನಂದ ತಿಳ್ಳಂಡಿದ್ದೊ ಮತ್ತೆ ಅಂತ ಹೋಲಿಕೆಗ 
ಇರ್ದರ್‌೦ದ ಮಂಗಳ ಗ್ರಹನ ಭೂಮಿದ್‌ ಮಂಜಂತ ಅಂದೇ ಹೇಳಿದ್ದೊ! 
ಇಡೀ ಬ್ರಂಹಾಂಡ ದೈವ ಕಣಗಳ್‌೦ದ ತುಂಬಿಕಂಡುಟ್ಟು. ದೈವ ಕಣಗಳ್‌೦ದ 
ಅಣು, ಪರಮಾಣುಗ ಆಗಿ, ಪೃಥ್ವಿ, ನೀರ್‌, ಬೆಂಕಿ, ಗಾಳಿ, ಆಕಾಸ ಐದ್‌ ಪಂಚಭೂತಗ 
ಆದವೆ. ಅದೂ ಅಲ್ಲದೆ, ಸ್ಪರ್ಶ, ಶಬ್ದ, ರೂಪ, ರಸ, ಗಂದ, ಐದ್‌ ಪ೦ಚತನ್ಮಾತಗ ಈ 
ಪಂಚ ಭೂತದೊಟ್ಟಿಗೆ ಓಳೊ. ಪೂರ್ವಕಾಲದ ಯಷಿಮುನಿಗ ತಮ್ಮ ತಪ ಶಕ್ತಿಂದ ಈ 
ಪಂಚಭೂತಗಳ ಮತ್ತೆ ಪಂಚತನ್ನಾತ್ರಗಳ ಗುಟ್‌ನ ಅಂದರೆ ಪ್ರಕೃತಿ ನಿಯಮನ ತಿಳ್ಳಂಡ್‌ 
ಯಂತ್ರ, ಮಂತ್ರ, ತಂತ್ರ ವಿಧ್ಯೆಗಳ್ನ ಹುಟ್ಟು ಹಾಕಿದೊ. ಪ್ರತಿಯೊಂದ್‌ ಸದ್‌ಗು, 
ರೂಪಕ್ಕು ಒಂದೊಂದ್‌ ಫಲಗ ಇರ್ದುನ ತಿಳ್ಳಂಡ್‌ ಮನ್ಸನ ಮಾತಿಗು, ನಡತೆಗೂ 
ಶಾಸ್ತ್ರ ಸಂಪ್ರದಾಯನ ಮಾಡ್ಬೊ. 
ಹಗ್ಗ್‌ ನಕ್ಷತ್ರಗ ಕಾ೦ಬದುಲ್ಲೆ ತೇಳಿ, ನಕ್ಷತ್ರಗ ಇಲ್ಲೆಂತ ಹೇಳುದ್‌ ಎಷ್ಟು ತಪ್ರೊ, 
ಹಂಗೆ ನಮ್ಮ ಅಜ್ಜಿಕ ಹೇಳುವ ಸಂಗತಿಗಳ ಕಾರಣ ಗೊತ್ತಿಲ್ಲದೆ ಮೂಡನಂಬಿಕೆ, 
ಪೊಟ್‌ ಶಾಸ್ತ್ರತೇಳ "ಉದಾಸೀನ ಮಾಡಿ ನೆಗಾಡುದು ಅಷ್ಟೇ ತಪ್ಪು ಇದ್ಕೆಲ್ಲಾ ಉತ್ತರನ 
ಕಂಡ್‌ಕಣುವೆ 5 ವಧ್ಯೆನ ನಾವೇ ಕಲಿಯಕು. ಅದ್ಕೆ ಇರುವ ಉಪಾಯ aes ಯಂತ್ರಂದ 
ತಿಳ್ಳಣುವ ವಸ್ತು ವಿಜ್ಞಾನದ ಒಟ್ಟಿಗೆ ಮಂತ್ರಂದ ತಿಳ್ಕಣುವ ಆಧ್ಯಾತ್ಮ ವಿಜ್ಞಾನನ ಕಲಿಯುವ 
ತಂತ್ರ ಮಾಡೋಕ್‌ ಅಷ್ಟೆ 
ಹೊಳೆಕರೆ ಚೆಂಗಪ್ಪ 
ನಂ. 30, 3ನೇ ಹೆಚ್‌. ಕ್ರಾಸ 
ರುಕ್ಮಿಣಿನಗರ, ನಾಗಸಂದ್ರ, ಬೆಂಗಳೂರು. 
ಮೊ. : 9945791209 


eee NS 


ಮಾನವೀಯತೆನ ಬೆಲೆ 


ಸುಬ್ಬಣ್ಣ-ಗಂಗಾ ದಂಪತಿಗೆ ಗಂಡು ಮಕ್ಕ ಇಲ್ಲೆ, ಎರ್ಡ್‌ ಜನ ಹೆಣ್ಮಕ್ಕ ದೊಡ್ಡವು 

ಭವ್ಯ, ಸಣ್ಣವ್ನು ದಿವ್ಯ. ನಾಕ್‌ ಎಕ್ರೆ 4, ಉಟ್ಟು, ಇಬ್ಬರ್‌ ಗೂಡೆಗಳ ಲಾಯ್ಕ್‌ 
ಓದ್ದಿದೋ. ಯಾವುದಕ್ಕೂ ಕಮ್ಮಿ ಮಾಡ್ತೆ. ಡೊಡ್ಡವಳ ಎಂ.ಕಾಂ., ಸಣ್ಣವಳ 
ಇಂಜಿನಿಯರಿಂಗ್‌ ಓದ್ಲಿದೊ. ಮಕ್ಕಳು ಕಾಳಿಗೆ ಲಾಯ್ಕ ಕಲ್ಪವೆ. ದೊಡ್ಡವು ಒಂದ್‌ 
ಒಳ್ಳ ಕಂಪನಿಗೆ ಸೆಲೆಕ್ಟ್‌ ಆತ್‌. ಒಳ್ಳ ಇಂಬ ನಿಧಾನಕೆ "ಸಣ್ಣವುಳ್ಳು ಜಾಬ್‌ಗೆ ಸೇರ್ದೆ. 
ಸುಬ್ಬಣ್ಣಂಗೆ ಬಾರಿ ಖುಷಿ ಆದೆ. ಇತ್ತ ಮಕ್ಕಳ ಎಜ್ಯುಕೇಶನ್‌ ಮುಕ್ತ್‌ ತಾಕನ ಮದ್ವೆ 
ಮಾಡಿಕೆ ಮಂಡೆ ಬೆಚ್ಚ ಸುರಾದೆ. ಕಾ 
ಇಬ್ಬರ್ನ್ನು ಒಳ್ಳೆ ಸಿರಿಮಂತರ ೫ 
ಮನೆಗೆ ಕೊಡೊಕುಂತ ಸುಬ್ಬಣ್ಣನ 
ಆಸೆ. ಭವ್ಯಂಗೆ ಹೈದ ಹುಡ್ಳಿಕೆ ಸುರು 
ಮಾಡ್ಬೆ ಸುಬ್ಬಣ್ಣ ಈ ವಿಷಯ ತಿಳ್ಳ 
ಭವ್ಯ, ರಾಕೇಶ್‌ ನ ಪ್ರೀತಿ ಮಾಡ್ವ 
ವಿಸಯ ಹೆಳ್ಬೆ. ಸುಬ್ಬಣ್ಣನ ಪಿತ್ತ 
ನೆತ್ತಿಗೇರ್ದೆ. ಹೋಗಿ ಹೋಗಿ ಪರ * 
ಜಾತಿ ಹೈದನ ಸಿಕ್ಕಿದ ನಿಂಗೆ ಹೇಳಿ ' 
ಕೆಪ್ಟೆಗೆರ್ಡು ಬಾರ್ಸಿದ. ನಾವ್‌ ಹೇಳ್ಬ 
ಹೈದನ ಮದ್ವೆ ಆಕುತ ಹೇಳ್‌ 
ಗೂಡೆ ಸುಮಾರ್‌ ಸಲ ಕೇಳ್ಸ 
ಹೈದನ ಬಗ್ಗೆ ಎಲ್ಲಾ ಹೇಳ್ದೆ ಮನೆಲಿ, ಆದರೆ ಸುಬ್ಬಣ್ಣ ಮಗಳ ಮಾತಿಗೆ ಬೆಲೆನೆ 
ಕೊಟ್ಟತ್ತೆ. ಸುಬ್ಬಣ್ಣ ಮಾರ್ನೆ ದಿನನೆ ಒಂದು ಹೈದನ ಕಡೆಯವರ ಗೂಡೆ ನೋಡಿಕೆ 
ಬಾಕೆ ಹೇಳ್ವೆ. ಈ ವಿಷಯನ ಭವ್ಯ ರಾಕೇಶ್‌ ಗೆ ಹೇಳ್ದೆ. ರಾಕೇಶ್‌ನ ಮನೆಲಿ ಲವ್‌ 
ಮ್ಯಾರೇಜ್‌ ಗೆ ಒಪ್ಪಿಕೊ೦ಡವೆ, ಆದರೆ ಗೂಡೆ ಮನೆಲಿ ಏನ್‌ ಹೇಳ್ತು ಒಪ್ಪಿತ್ತೆ. ಕಡೆಗೆ 
ಇಬ್ಬರು ರಿಜಿಸ್ಟರ್‌ ಮ್ಯಾರೇಜ್‌ ಅಗೊಮೊತ ನಿರ್ಧಾರಕ್ಕೆ ಬಂದ್‌ ಮದ್ವೆ ಮಾಡ್ಕೊಂಡು 
ಬಿ "ಕೇಳಿಕೆ ಟೆ ಮನೆಗೆ ಬಾಕನ ಸುಬ್ಬಣ್ಣ-ಗಂಗಾ ದಂಪ ತಗೆ ಮಿ ಬೆಚ್ಚ 
ಆದೆ. ಹಾಳಾಗಿ ಹೋಗಿತಾ ಶಾಪ ಹಾಕ್ವೆ ಇಲ್ಲಿಗೆ ಮನೆ ಯಣ ತೀರ್ತ್‌, ಇನ್ನು ನಂಗೆ 
ನಿಂಗೆ ಯಾವ ಸಂಬಂಧವೂ ಇಲ್ಲೆ ಟು! ಕಳ್ಳುವೆ. ಗೂಡೆ ಕಣ್ಣೀರು ಹಾಕಂಡು 'ಹೈದನ 
ಮನೆಗೆ ಹೋದೆ. ಹೈದನ ಮನೆಲಿ ಲಾಯ್ಕಲಿ ನೋಡಿ ಕಂಡಿವೆ. ಗೂಡೆ ನಿಧಾನಕ್ಕೆ 
ಬೇಜಾರ್‌ ಪೂರಾ ವಃ ಅತ್ತೆ ಮಾವರಿಗೆ ಹೊಂದಿಕ್ಕೊಂಡು ಹೋದೆ. 

ಇತ್ತ ಸುಬ್ಬಣ್ಣ ದಂಪತಿಗ ಊರ್ನ ಜನಗಳ ಚುಚ್ಚು ಮುತಖಂದ ಬಾರಿ ಸಂಕಟ, 
ಅವಮಾನ ಪಟ್ಟವ. ಅಪ್ಪ ಅಮ್ಮನ ದಿವ್ಯ ಸಮಾಧಾನ ಮಾಡ್ಬೆ. ನಿಧಾನಕ್ಕೆ ಎಲ್ಲಾ 


[14 ..__3ಶಪಅ೫₹2 ಒರಗಾರ 





ಮರ್ತವೆ. ಹೋದ ಮರ್ಯಾದಿನ ಇನ್ನೊಬ್ಬಳ ಸರಿಲೀ ಮದ್ವೆ ಮಾಡಿ ಪಡ್ಕಂಕುತ 
ನೆನ್ನಿಕಂಡವೆ. ಇತ್ತ ದಿವ್ಕಂಗೆ ಒಂದು ಶ್ರೀಮಂತ ಹೈದನಾ ನೋಡಿ ಭಾರಿ ಆಡಂಬರಲಿ 
ಮದ್ವೆ ಮಾಡ್ವೆ ಊರು ತುಂಬಾ ಕೊಚ್ಚಿಕೊಂಡು ಬಂದದೆ, ಸುಬ್ಬಣ್ಣಂಗೆ ಈಗ ಸಮಾಧಾನ 
ಆದೆ. 

ಮದ್ವೆ ಆದ ಸುರುಲಿ ಲಾಯ್ಕ ಇದ್ದ ದಿವ್ಯಂಗೆ ನಿಧಾನಲಿ ಹೈದನ ಕಡೆಯವು 
ಕಿರುಕುಳ ಕೊಡಿಕೆ ಸುರು ಮಾಡ್ದೆ. ಆದರೆ ಈ ವಿಷ್ಕನ ಮನೆಲೀ ಹೇಳದೆ ಮನಸ್ಸೆ 
ದುಃಖ ನುಂಗಿ ಕೊಂಡದೆ ದಿವ್ಯ. ಇತ್ತ ಸುಬ್ಬಣ್ಣ ಅಳಿಯ ತಮ್ಮ ಲಾಯ್ಕ ನೋಡ್ಬು 
ಹೇಳಿ ಆಸ್ತಿನ ಪೂರಾ ದಿವ್ಯನ ಗಂಡನ ಹೆಸಿಗೆ ಬರ್ದು ಕೊಟ್ಟದೆ. ಇನ್ನು ನಾವ್ಗೆ ಮಂಡೆ 
ಬೆಚ್ಚ ಇಲ್ಲೆ ಎಲ್ಲಾ ಅಳಿಯ ನೋಡಿ ಕಂಡದೆತಾ ಗಂಗಾಂಗೆ ಹೇಳ್ವೆ ಒಂದು ದಿನ ನಡು 
ಮಧ್ಯಾನ ಫೋನ್‌ ರಿಂಗಾದೆ, ಕಾಲ್‌ ರಿಸೀವ್‌ ಮಾಡ್ದ ಸುಬ್ಬಣ್ಣಂಗೆ ಶಾಕ್‌ ಆದೆ, ದಿವ್ಯ 
ಆತ್ಮಹತ್ಯೆ ಮಾಡಿಕೊಂಡ ವಿಷಯ ತಿಳ್ಳಿ ಕಾಲ್‌ ಕಟ್‌ ಮಾಡ್ತೆ. ಸುಬ್ಬಣ್ಣ ದಿವ್ಯನ 
ಮನೆಗೋಗಿ ನೋಡ್ಕನಾ ನಿಜ ವಿಷಯ ಗೊತ್ತಾದೆ. ದಿವ್ಯನ ಡೆತ್‌ ನೋಟ್‌ ನೋಡಿ 
ಎಲ್ಲಾ ಸತ್ಯ ಗೊತ್ತಾಕನ ಸುಬ್ಬಣ್ಣ ತಲೆ ತಿರ್ಗಿ ಬಿದ್ದವೆ. ಚಿನ್ನ, ಆಸ್ತಿ ಗೋಸ್ಕರ ಮದ್ವೆ 
ಆಗಿರ್ದು, ಅದೆಲ್ಲದೆ ಅವಂಗೆ ಇನ್ನೋಂದು ಮದ್ವೆ ಆಗಿರ್ದು ಗೊತ್ತಾದೆ. ಸುಬ್ಬಣ್ಣ- 
ಗಂಗಾ ದಂಪತಿಗಳಿಗೆ ದಿಕ್ಕೇ ತೋಚದಂತಾಗಿದೆ. ಭಾರಿ ಬೇಜಾರ್‌ಲೀ ದಿನ ಕೇಳ್ದವೆ. 
ಮುಂದಿನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತೆ. 

ದಿವ್ಯ ಆತ್ಮಹತ್ಯೆ ಮಾಡಿಕೊಂಡ ವಿಷಯ ಭವ್ಯಂಗೆ ಗೊತ್ತಾಗಿ ಅಪ್ಪ ಅಮ್ಮನ 
ನೆಂಪಾದೆ. ಭಾರಿ ಬೇಜಾರಲಿ ರಾಕೇಶ್‌ ಮತ್ತೆ ಮಕ್ಕಳ ಕರ್ಕೊಂಡು ಅಪ್ಪ ಅಮ್ಮನ 
ನೋಡಿಕೆ ಕಾರುಲಿ ಹೋದದೆ. ಕಾರ್‌ ಬಂದು ಜಾಲ್ನ ಕರೆಲಿ ನಿಲ್ಕನ ಸುಬ್ಬಣ್ಣ 
ಹೊರಗೆ ಬಂದವೆ. ಅಪ್ಪ -ಅಮ್ಮ ಪರಿಸ್ಥಿತಿ ನೋಡಿ ಭಾರಿ ಸಂಕಟ ಪಟ್ಟದೆ ಭವ್ಯ. 
ಸಣ್ಣ ಮಗಳ ಸಂಸಾರ ಹಾಳಾತು, ದೊಡ್ಡ ಮಗಳ ಸಂಸಾರ ಸರಿ ಉಟ್ಟಲ ಹೇಳಿ ಸ್ವಲ್ಪ 
ಸಮಾಧಾನ ಆದವೆ ಸುಬ್ಬಣ್ಣ. ಭವ್ಯಂಗೆ ತನ್ನ ತವರು ಮನೆ ಸ್ಥಿತಿ ನೋಡಿ ಭಾರಿ 
ಬೇಜಾರದೆ. ರಾಕೇಶ್‌ ಅತ್ತೆ -ಮಾವಂಗೆ ಸಮಾಧಾನ ಮಡ್ಡೆ. ಅದ್ದು ಆದೋತು 
ನೀವ್ಲೆ ನಾವೋಳ ಹೇಳಿ ಸಮಾಧಾನ ಮಾಡ್ದೆ. ಅಂದು ಶಾಪ ಹಾಕಿದ ಕೈಗ ಇಂದು 
ಆಶೀರ್ವಾದ ಮಾಡ್ಬ ಜಾತಿ ಮುಖ್ಯ ಅಲ್ಲ ಮಾನವೀಯತೆ ಮುಖ್ಯ ಮಾನವೀಯತೆನ 
ಶ್ರೀಮಂತಿಕೆಂದ ಪಡಿಯಕಾಧ್ಲೆತ ಅರ್ಥ ಆದೆ ಸುಬ್ಬಣ್ಣಂಗೆ. ಇಬ್ಬರ್ನ್ನು ರಾಕೇಶ್‌ ಮನೆಗೆ 
ಕರ್ಕೊಂಡು ಹೋದೆ. ಅತ್ತೆ-ಮಾವನ ಲಾಯ್ಕಲಿ ನೋಡಿ ಕಂಡದೆ ರಾಕೇಶ್‌. 
ಪುಳ್ಳಿಗಳೊಟ್ಟಿಗೆ ಆಟ ಆಡಿಕಂಡು ನಿಧಾನಕ್ಕೆ ಎಲ್ಲಾ ಮರ್ತವೆ ಸುಬ್ಬಣ್ಣ ದಂಪತಿಗ. 


ದೀಕ್ಷಾ ಕೆ. ಐವರ್ನಾಡು 
ಐವರ್ನಾಡು ಮನೆ, 
ಅಂಚೆ ಮತ್ತು ಗ್ರಾಮ, ಸುಳ್ಯ ತಾಲೂಕು, ದ.ಕ-.574239 


SS ಂ ಅಗದ |. 


pe —— ತ —— ಸ್‌ 
ಸಾಮಾನವಾಗಿ ಸಲ ಪಂಡ್‌ನ ಕಾಲಕ್ಕ ಹೋದರೆ. ನಾವು ಯಾರೂ ಕಾಸಿ 
ಕೊಟು ತರ್ಕಾರಿ, ಸಾಮಾನ್‌ ತಾತಿತ್ಲಿ. ಪೂರಾ ವರ್ಸಕಾಗುವಸ್ಟ್‌ ತರ್ಕಾರಿಗಳ 
ಕ ಏಕ್‌ ತಾಡಿ 
ನಾವೇ ಬೆಳಿತಿದೋ. ಅಂದರೆ ಈ ಸೋಂತೆ ಕಾಯಿ, ಗಣ್ಟ್‌, ಕುಂಬಳಕಾ 
ತ ತಕ್ಕಷ್ಟು. ಭೊ | 
ಸೋರೆಕಾಯಿ ಇಂತ ಹಾಳಾಗದ ತರಕಾರಿಗಳ್ನಲ್ಲಾ ನಾವು ಭತ್ತದ ಪತಾಯ ಇರುವ 
ಕೋಣೆಲಿ ಇಡಿದೊ. ಹಂಗಾಗಿ ದೊಡ್ಡ ದೊಡ್ಡ ಅಡಿಗೆಗಾಕನ ಇಐಲ್ಲಾ ಅಟ್ಟಂದ 
ಇದಿ ಎ ಶೆ ಆಶಿ [97 
ಇಳಿತಿದ್ದೊ ಇನ್ನು ಮಾಮೂಲು ೈಪುಗೆ ನಾವು ಮಕ್ಕಳೇ ಹೋಗಿ ಹೊಳೆ ಬದಿಂದ 
ಎ ೦ 
" ಸಿ 
ಚೆರ್ಮೆ ಕೊಡಿ, ಕೆಸುನ ದಂಟ್‌, ಚಗ್ಗೆ ಸೊಪ್ಪು, ಗಿಣಿಕೆ ಸೊಪ್ಪು ಹಿಂಗೆ ಬೇಕಾದಸ್ಟ್‌ 
ನಮೂನೆಗ ನಮ್ಮ ಹತ್ರ ಪತ್ರನೇ ಸಿಗಿದ್ದೊ. ಭತ್ತ ನಾವೇ ಬೆಳಿವ ಕಾರಣ ಉಂಬುವ 


ಹುಗ್ಗೆಗೆ ತಲೆಬಿಸಿ ಇತ್ತೆ. ಇನ್‌, ಮಳೆ ಸುರು ಆಕನ ನಾಯಿ ಮರಿ ಅಣ್ಣು, ಹೆಗ್ಗಳುಂಬು, 
- ಹುಲ್ಲಂಣ್ಬು. ಸುರ್ಳಿ ಅಣ್ಣು ಹಿಂಗೆ 
ಇವೇ ನಮಿಗೆ ಬಾಳಾ ಗಮ್ಮತ್‌. 
4 ಮಣ್ಣ್‌ನ ಅಳಗೆಲಿ ಮಾಡ್ರೆ ಅದರ 
ಒಂದು ರುಚಿನೇ ಬೇರೆ. ಇನ್ನು 
ಮಳೆಗಾಲ ಇಡೀ ನಮಿಗೆ ಪಣ್ಣುಳಿ 
ಹೆ ಕುವ ಕಲ್ಪ. ಎಸ್ಟೋ 
ವರ್ಸಕ್ಕಾಗುವಸ್ಟು ಹುಳ್ನೀರ್‌ 
ಮಾಡಿ ವಡ್ಗ್‌ತ್ತಿದ್ದೊ ದಿನ 
ಹೋದಂಗೇ ಹುಳಿ ನೀರ್‌ನ ಕಡ್ತು 
ಹೆಚ್ಚಾದು ಗಡ. ನೆಂಟ್‌ಗಳ ಮನೇಲಿ 
ಹುಳಿ ಇಲ್ಲದಿದ್ದ ರೆ ಕುಪ್ಪಿಲಿ 
ತುಂಬುಸಿ ಕೊಡ್ತಿದ್ದೊ. ಮತ್ತೆ ಹುಳಿ ತೊಪ್ಪೆಗೂ ಅದರ ನೀರುಗೂ ಬಾರೀ ರೇಟ್‌. 
ಹಂಗೆ ಮಳೆಗಾಲದ ಕರ್ಚಿಗೆ ನಾವ್ರುಗೆ ಇದೇ ಸಾಕಾತಿತ್ತ್‌. ಹಂಗೆ ಈಚೆ ನಮ್ಮ ಕನ್ನಡ 
ಜಿಲ್ಲೆ ಕಡೆ ಬಂದರೆ ಅವು ಉಂಡೆ ಹುಳಿ ತೊಪ್ಪೆ ಸಣ್ಣಗೆ ಬಾಳಿ ಒಣ್ಣಿಸಿ ಮಡ್ಲುತ್ತಿದ್ದೊ. 
ಕೊಡ್ಲುನವು ಅವಿಕೆ ಹುಳ್ನೀರು ಕೊಟ್ಟರೆ ಅವು ಉಂಡೆ ಹುಳಿ ಹೊಡಿ ಮಾಡಿ 
ಕೊಡ್ತಿದ್ದೊ. ಎರಡಕ್ಕೂ ಅದರದೇ ಆದ ಬೇರೆ ರುಚಿ ಇತ್ತ್‌ ಅದೇ ಹೊತ್ತಿ ಬೆದ್ರು 
ಹಿಂಡ್ಲಿಗೆ ಹೋ ಸುರೂಗೇ ಕಣಿಲೆ ನೋಡಿ ಹುಡ್ಕಿ ತರ್ತಿದ್ದೊ. ಅದರ ರುಚಿ ಹೇಳಿ 





ಎಲ್ಲಾ ಬುಟ್ಟು ನಮ್ಮವ್ವ ಗೈಪುಗೆ ಏನು ಇಲ್ಲೆ ಮಕ್ಕಳೆತಾ ಹೇಳಿರೆ ನಾವು ಹೊಳೆ 
ಬದಿಗೆ ಮೀನ್‌ ಹಿಡಿಯಕೆ, ಎಸುಂಡು ಹಿಡಿಯಕೆ ಹೋತಿದ್ದೊ. ಅದ್‌ ನಮಿಗೆ ಬ 


ಕುಸಿನ ಕೆಲ್ಸ ಅದಿಕ್ಕೆ ನಮಿಗೆ ಸುಲಭಕ್ಕೆ ಸಿಗಿದ್ದದ್ದು ಮಣ್ಣ್‌ಲಿ ಇರುವ ನುಕ್ಕುಳು. ಸ್ನಲ 
ಮಣು ಒಕಿರೂ ಸಾಕ್‌ 


, ಪಿತಪಿತ ತೇಳಿಕಂಡ್‌ ನುಕ್ಕುಳುಗ' ಮೇಲೆ ಎದುಕಂಡ್‌ ಕುಣ್‌ 


ಕಂಡ್‌ ಬರ್ತಿದ್ದೊ. ಇನ್ನ್‌ ಚೂರು ಜಾಸ್ತಿ. ಕತ್ತಿಲೋ, ಕೊಟ್ಟುಲಿಯೋ, ಮಣ್ಣು 
ಒಕ್ಕಿಬುಟ್ಟರೆ ಮುಗ್ತು, ಎಲ್ಲಾ ಅರ್ಧ ತುಂಡಾಗಿ ಬುಡಿದ್ದೊ. ಆದರೆ ತುಂಡಾದರೂ 
ಸಹ ತಲೆ ಕಡೆನ ನುಕ್ಕುಳುಗ ಸಾಯತಿತ್ಲೆ. ನಾವು ಈ ನುಕ್ಕುಳುನ ಗಾಳಕ್ಕೆ ಸಿಕ್ಸಿ ಮೀನ್‌ 
ಹಿಡಿತಿದ್ದೊ. ಆ ದಿನ ಏನೋ ಹೊಳೆ ಮೀನ್‌, ಎಸುಂಡ್‌ ಸಿಗಿತ್ತು ನಮಿಗೆ ಬರ್ಜರಿ 
ಊಟ, ಜಾಸ್ತಿ ಸಿಕ್ಕಿರೆ ಅವ್ವ ಅದನ್ನ ಬೆಸಗೆಲಿ ಒಣ್ಣಿಕೆ ಇಸಿ, ಯಾರಾರ್‌ ನೆಂಟ್ರ್‌ ಬಾಕನ 
ಬಟಾಟೆ ಗೈಪು ಒಟ್ಟಿಗೆ ಹಾಕಿ ಸಾರ್‌ ಮಾಡೆ, ತಿಂಬಕೆ ಹುಳ್ಳಹುಳ್ಳಂಗೆ ಆಗ್ತಿತ್ತ್‌. ಆದರೆ 
ಎಸ್ಟೋ ನಕ್ಕುಳುಗ ಮಾತ್ರ ಸತ್ತೊಗ್ಗಿದ್ದೊ. ಮತ್ತೊಮ್ಮೆ ಮಣ್ಣ್‌ ಒಕ್ಕಿರೂ ನಮಿಗೆ 
ನುಕ್ಕುಳು ಸಿಕ್ಕಿ ಬುಡ್ತಿತ್ತ್‌ ಆದರೆ ಆಗ ನಮಿಗೆಲ್ಲ ನಮ್ಮ ಮಣ್ಣ್‌ನ ಗೊಬ್ಬರ ಮಾಡ್ಬು ಈ 
ನುಕ್ಕುಳ್‌ ಅಂತ ಗೊತ್ತೇ ಇತ್ತೆ. 
ಬೇಸಿಗೆಲಿ ನಾವು ಅಕ್ಕಿ ಗೆಣ್ಸ್‌ ಎಳ್ಳಿಕೆ ಬಾಣೆಗೆ ಕೊಟ್ಟು ಹಿಡ್ಕಂಡ್‌ ಹೋತಿದ್ದೊ. ಆ 
ಅಕ್ಕಿ ಗೆಣ್ಟ್‌ ಬೆಣ್ಣೆ ಬೆಣ್ಣೆನಂಗೆ ಒಳಗೆ ಇರ್ತಿತ್ರ್‌ ಬಳ್ಳಿನ ಬುಡ ನೋಡಿ ಮಣ್ಣು ಎಳ್ಳಿಕನ 
ಎಷ್ಟೊ ಎರೆಹುಳಗ ಸತ್ತೋಗುತ್ತಿದ್ದೊ. ನಮಿಗೆ ಅದರ ಬದ್ದಿಕೆ ಬೇರೆ ದಾರಿನೂ ಇತ್ತೆ 
ಬುಡಿ. ಆದರೆ ಮುಂದೊಂದು ದಿನ ನುಕ್ಕುಳುಗ ಪೂರ ಕಡ್ಮೆ ಆಗಿ ನಮ್ಮ ಮಣ್‌ಗೆ 
ಬಾರಿ ತೊಂದರೆ ಆದೇ ಅಂತ ನಾವುಗೆ ಗೊತ್ತೇ ಇತ್ತೆ. ಈಗ ನಾವು ಮಣ್ಣ್‌ಗೆ ಕಂಪೆನಿ 
ಗೊಬ್ಬರ. ಅದೂ ಇದೂ ಸುಡುಗಾಡ್‌ ಅಂತ ಹಾಕಿ, ಒಮ್ಮೆಗೇ ಜಾಸ್ತಿ 8 ಪಸ್‌ಲ್‌ ಪಡ್ಚ್‌, 
ಕೈಲಿ ಹನೀಸ್‌ ಕಾಸ್‌ ಓಡಾಡುವ ಅಂಬೇರ್ಪುಲಿ ನಮ್ಮ ನುಕ್ಕುಳುಗ "ಅಲ್ಲೇ ವಿಲ ವಿಲ 
ಒದ್ದಾಡಿ ಸತ್ತ್‌ ಹೋದ್‌ ನಮ್ಮ ಗಮನಕ್ಕೆ ಬಾತೇ ಇಲ್ಲೆ. "ಈಗ "ನೋಡಿ ನಮ್ಮ ಅವಸ್ಥೆ. 
ಯಾರಿಗೆ ಹೇಳೊಕು ಈಗ? ಎರೆಗೊಬ್ಬರ ಮಾಡುವ ಘಟಕಗಡ, ಮತ್ತೊಂದು. 
ಮಗದೊಂದು ಅಂತ ಈಗ ದುಡ್ಡು ಮಾಡಿಕೆ ಮತ್ತೆ ಏನೆಲ್ಲಾ ಕಸರತ್ತ್‌ ಗ ಆಗುತ್ತೊಳೊ. 
ಏನೇ ಮಾಡಿರೂ, ಎಸ್ಟೇ ಕಸ್ಟ ಬಂದರೂ ಭೂಮಿಲೆ ಬೆಳೆ ಲಾಯಿಕ ಬೆಳಿಯೋದೇ 
ಇಲ್ಲೆಂತಾ ಎಲ್ಲರ ಬಾಯಿಲಿ ಮಾತ್‌. ಸಣ್ಣ ನುಕ್ಕುಳುಗ ನಮ್ಮ ಮೊಣ್ಣ್‌ನ ಸಡ್ಲ ಮಾಡಿ 
ಬೇರ್‌ ಇಳಿಸಿಕೆ ಸಹಾಯ ಮಾಡ್ತಿದ್ದೊ "ಗಡ. ಸಣ್ಣ ಹುಳದ ದೊಡ್ಡ ಕೆಲ್ಸ ನಮಿಗೆ 
ಗೊತ್ತೇ ಆತ್ತೆ. ಈಗ ನಮ್ಮದ್‌ ಒಂದೇ "ಹಾಡ್‌, ಈಗಿನ ತರಕಾರಿಗೆ ರುಚಿ ಇಲ್ಲೆ ಗೆಣ್ಸ್‌ 
ಲಾಯಿಕಾ "ಅದೇಲೆ, ಅಣ್ಣು ಸಿಕ್ಕುದೇ ಅಪರೂಪ ಆವುಟು. ಭೂಮಿನ ನುಕ್ಕುಳಿಗೆ 
ನಾವೇ ವಿಸ ಕೊಟ್ಟು ಸಾಯ್ದಿದೋ ಅಂತ ನಮ್ಮ ಮನಿಗೆ ಯಾಕೇ ಬಾಡಿಲನೋ 
ಗೊತ್ತೆ. ನಮ್ಮ ಪ್ರಕೃತ್ತಿಲಿ ಇರುವ ಒಂದು ಸಣ್ಣ ಕ್ರಿಮಿ ಕೂಡ ನಮ್ಮ ಬೊದ್ಕಿಗೆ ಎಷ್ಟು 
ಮುಖ್ಯ ಅನ್ನುವಂತದ್ದು ನಮಿಗೆ ಈಗ ಗೊತ್ತಾದೆ. 
ಅಂದು ಕರ್ಚಿಲ್ಲದೆ ಕಳ್ಳ ನಮ್ಮ ಬೊದ್ಕುನ ಹಿಂದೆ ಸಣ್ಣ ಸಣ್ಣ ನುಕ್ಕುಳುಗ ಕೂಡ 
ಕೆಲ್ಸ ಮಾಡ್ತ ಇದ್ದರೋ ಅಂತ ನೆನಿಕನ, ಗಾಳಕ್ಕೆ ಸಿಕ್ಕಿದ ನುಕ್ಕುಳು, ಗಣ್‌ ಎಳ್ಳಿಕನ 
ಸತ್ತೋದ ನುಕ್ಕುಳು ಎಲ್ಲಾ ಮನ್ನೊಳೊಗೆ po ಯಾಕೋ 'ಎಡೆಕಟ್ಟದೆ. ಕಣ್ಣ್‌ಲಿ 
ಪಸೆ `ಅಂಜಿದೆ. ನಮ್ಮ ಮೊಣ್ಣುಲಿ ಮತ್ತೆ ನುಕ್ಕುಳುಗ ಹುಟ್ಟಿಕಣಕು ಅನ್ನು ವಂತದ್ದು 
ನನ್ನೊಳಗಿನ ದೊಡ್ಡ ಆಸೆ. ಅವರವರ ಪ್ರಪಂಚಕ್ಕೆ ಹೊಕ್ತಿ ಅನಗತ್ಯ ಹಾಳ್‌ 'ಮಾಡುವ 
ಅದಿಕಾರ ನಾವ್ಯಾರಿಗೂ ಇಲ್ಲೆ. 
ಸ್ಮಿತಾ ಅಮೃ ತರಾಜ್‌. ಸಂಪಾಜೆ 


rn 





ಗುರಲಿ ನಂಬಿಕೆ 


ಲಾಯ್ಕಲಿ ಬೊದ್ಯೊಕೂಂತಾ ೨ರೆ. ನಾವೆ ನಂಬಿಕೆ ತೇಳುವಂತದ್ದ್‌ ಬಾರಿ 
Ege 201್‌ ಬೇಕಾದ, ಈ ನಂಬಿಕೆ ಯಾರಿಗೆ, ಯಾವರ್ಲಿ, ಯಾರಮೇಲೆ, 
ಯಾಗ, ಹೇಂಗೆ ತೇಳುವಂತ ಸ ಸುಮಾರ್‌ ಪಶ್ನೆಗ ನಮ್ಮ ಮನ್‌ಲಿ ಬಂದೇ ಬಂದದೆ 
ಅಲಾ? ಹೌದು. ಈ ಪ್ರಶ್ನೆ ಗಳಿಗೆ ಉತ್ತರ ಬಾರಿ ಸುಲಭ. ನಾವು ನಂಬಿರೆ, ನಂಬಿದರ 
ಪೂರ ನಂಬೊಕು. ಅದ್ಕೆ 'ಎಷ್ಟ್‌ ಯಾಗ. ಹೇಂಗೆ ತೇಳುವ ಪ್ರಶ್ನೆನೆ ನೇ ಬಾಕಿಲ್ಲೆ. ಹಾಂಗೆ 
ಬಿರೆ ಮಾತ್ರ ತ್ರ ನಾವ್ಲೆ ನಂಬಿಕೆಗೆ ತಕ್ಕ ಪಲ ಸಿಕ್ಕಿದೆ. ಅಲ್ಲಾರೆ ನಂಬಿದ ಕೆಲನೇ ದಂಡ 
ಪಕ ಅಷ್ಟೆ. 
ಒಬ್ಬ ಮೊಯಿಂಸಂಗೆ ಮುಂದೆಂದಳೇ ಗುರುಗ ತೇಳ್ರೆ ಹಳ ಹಗ್‌ರ. "ಗುರು 
ತೇಳ್ರೆ ಏನ್‌ ದೇವಾ? ಅಂವನೂ ನಮ್ಮಾಂಗೆ ಮೊಂಯಿಸನೇ ಅಲಾ? ಮತ್ತೆ ಯಾಕೆ 
ಗುರು ಹೇಳ್ದರ ಕಣ್ಣ್‌ಮುಚ್ಚಿ ನಂಬೊಕು?' ಇಂತದೇ ಸ ಸಾವ್ರ ಪ್ರಶ್ನೆಗ ಅರಿವಂದ್‌. 
ಅಂವಂಗೊಬ್ಬ ಜೋಸ್ಕಿ ಇತ್ತ್‌ ಆ ಜೋಸ್ತಿ ಯಾಗೋಳು ಗುರುಗಳ, ದೇವ್ರ ಎಲ್ಲ 
ಪೊರ್ಲುಲಿ ನಂಬಂವ. "ನಂಬಿಕೆ ತೇಳ್ರೆ ಹೇಂಗಿರೊಕು. ಅದಂರ್ದ ಏನ್‌ ಪ್ರೇಜನ 
ಆದ ತೇಳಿ ನನ್ನ 
ಜೋಸ್ತಿಗೆ ಗೊತ್ತಾವಂಗೆ 
ಮಾಡೊಕು' ತೇಳಿಕಂಡ್‌ 
ಒಂದು ಕೆಣಿ ಮಾಡ್ಕ್‌ 
ಆ ಊರ್‌ಲಿ ಒಬ್ಬ 
ಸಿದ್ಧ ಗುರುಗ ಇದ್ದೊ. 
ಅವರಕ್ಕಲೆ ಬಾರಿ ಬಾರಿ 
ಶಕ್ತಿಗೆ ಇದ್ದೊ. ಅವು 
ಎಲ್ಲೆಲ್ಲೋ ಎಷ್ಟೆಷ್ಟೋ 
ಕಾಲದವರೆಗೆ ತಪಸ್ಟ್‌ 
ಮಾಡಿ ಸಿದ್ಧ ಶಕ್ತಿಗಳ 
ಪಡ್ಕಂಡ್‌ ಬಂದ್‌ ಅಲ್ಲಿ 
ಆಶ್ರಮ  ಕಟ್ಟಿಕಂಡ್‌ 
ಇದ್ದೊ. ಅವರ ನಂಬಿ 
ಹೋದೊವೈೆಲ್ಲ ಒಳ್ಳದ್‌ 
ಮಾಡ್ತಿದ್ದೊ ಅಲ್ಲಿಗೆ ಈ 
ಮೊಂಡ ಜೋಸ್ತಿನ 
ಕರ್ಕಂಡ್‌ ಹೋಗಿ 
ಗುರುಗಳೊಟ್ಟಿಗೆ ಮೆಲ್ಲ 
ಇಂವನ ಕತೆಗಳೆಲ್ಲ 


A... 





ಹೇಳ್ಕ್‌. "ಗುರುಗಳೆ, ಇಂವಂಗೆ ನಂಬಿಕೆ ತೇಳ್ಸು ಹೇಂಗಿರೊಕು ತೇಳ್ಲೊರ ತಿಳ್ಳಿ 
ಹೇಳೊಕೊಲೆ. ಇಂವ ಈಗ ನಿಮ್ಮಂತ ಗುರುಗಳ್ನೂ ನಂಬಿಕೆ ಒಪ್ಪುದುಲೆಲೆ" ತೇಳ್‌, 
"ಆದು ಹಂಗಾರೆ” ತೇಳಿ ಒಪ್ಪಿಕಂಡ ಗುರುಗ ಆ ಜೋಸ್ತಿ ಹೈದಂಗೆ ಒಂದು ಸಣ್ಣಿ 
ಕಾಗದದ ತುಂಡುನ ನಾಕ್‌ "ಮೊಡ್ಡಿ ಕೊಟ್ಟ್‌ ಹೇಳ್ಬೊ ನೋಡಣ ಈ ಕಾಗದಲಿ 
ಒ೦ದು ಮಂತ್ರನ ಬರ್ದೊಳೆ. ಇದರ ಜೋಬಿಲಿ ಇಸಿಕಂಡ್‌ ನೀ ನೀರ್‌ನ ಮೇಲೆ 
ಬೇಕಾರ್‌ ನಡ್ಕಂಡ್‌ ಹೋಕ್‌. ಆದರೆ ಒಂದು ಶರ್ತ ಉಟ್ಟು. ಎಂತದೇ ಆದರುನೂ 
ನೀ ಇದರ ನಡೂಲಿ ತೆಗ್ಟ್‌ ನೋಡಿಕೆ ಬೊತ್ತು ಗೊತ್ತಾತಲೆ' ಆಂತ. 

ಆಶ್ರಮ೦ದ ಬೇಗ ಬೇಗ ವಪಾಸ್‌ ಹೊರ್ಟ್‌ ಬ೦ದ ಆ ಜೋಸ್ತಿ ಹೈದ ದಾರಿ 
ಕರೆಲಿ ಅಗಾಲಲಿ ಹಂರ್ಡಿದಾಂಗೆ ಇದ್ದ ಪಯಸ್ಸಿನಿ ಹಳ್ಳನ ನೋಡ್‌ ಮನ್ನೊಳಾಗೆ 
ಗೈಸಿಕ೦ತ್‌ “ನೋಡ ಈ ಗುರು ಕೊಟ್ಟ ಮಂತ್ರದ ಕಾಗದನ ಶಕ್ತಿನ ಪರೀಕ್ಷೆ ಮಾಡೊಮು. 
ಈ ಕಾಗದ ತುಂಡುನ ಜೋಬಿಲಿ ಇಸಿಕಂಡ್‌ ನಾ ಈ ಹಳ್ಳನ ದಾಟಿಯೇ ಬುಟ್ಟನೆ. 
ಮುಳ್ಳದೆ ನಾ ನೀರ್‌ಲಿ ತೇಲ್ರೆ ಈ ಗುರುನ ನಂಬಿನೆ, ನೋಡ' ಆಂತ. ಹಳ್ಳದ ಕರೆಲಿ 
ನಿತ್ತ್‌, "ಕಣ್ಣ್‌ ಮುಚ್ಚಿ ಮೆಲ್ಲ ಒಂದು ಹೆಜ್ಜೆ ನೀರ್‌ಗೆ ಹಾಕಿತ್‌. ಆಶ್ಚರ್ಯ ಆಗೋತ್‌ 
ಅವಂಗೆ! "ಕಾಲನ ನೆಲದ ಮೇಲೆನೇ ಇಸಿದಾಂಗೆ ಆಗ್ತಾ ಉಟ್ಟು, ಹಂಗೆ ಮತ್ತೊಂದು 
ಕಾಲ್‌ ಇಸಿತ್‌. ಮೆಲ್ಲ ಮೆಲ್ಲ ನಡ್‌, ಹೌದು, ಅಂವ ಈಗ ನೀರ್‌ನ ಮೇಲೆ ನಡಿತಾನೆ 
ಉಟ್ಟು. ನಡ್ಲ್‌ ನಡ್ಜ್‌, ಹಳ್ಳದ ನಡೂಗೆ ಎತ್ತಿತ್‌. ಮೆಲ್ಲ ಕಣ್ಣ್‌ ಬುಟ್ಟ್‌ ನೋಡ್‌. 
ಸತ್ಯಕ್ಕಾರೆ ಅಂವ ನಡು ಹಳ್ಳಲಿ ನೀರ್‌ನ ಮೇಲೆನೇ ನಿತ್ತ್‌ಕಂಡುಟ್ಟು ಅಂವಂಗೆ ಈಗ 
ಗುರುನ ಶಕ್ತಿಲಿ ನಂಬಿಕೆ ಬಾತ್‌. “ಎಬ್ಬಾ ಗುರುಗಳೆ ನಿಮ್ಮ ಶಕ್ತಿ ಬಾರಿ ಉಟ್ಟು ನಾ ನಿಮ್ಮ 
ನಂಬಿನೆ' ತೇಳಿ ಗೈಸಿಕಂಡಾಕನ ಅ೦ವಂಗೆ ಒಂದು ಕುರೆ ಬುದ್ದಿ ಬಾತ್‌. "ಈ ಚೀಟ್‌ಲಿ 
ಎಂತ ಬರ್ದೊಳೊ ಈ ಗುರುಗ. . . . ಒಮ್ಮೆ ಓದಿಬುಟ್ಟನೆ' ತೇಳಿ ಮೆಲ್ಲ ಚೀಟ್‌ನ 
ಬಿಚ್ಚಿತ್‌. ಅಂವ ಹಂಇ ಹೊತ್ತುಂದ ಮುಂದೆ ನೀರ್‌ಲಿ ಕಾಲ್‌ ಇಸಿ ತೇಲಿಕನ 
ಆದಂರ್ದಳೂ ಹೆಚ್ಚಿಗೆ ಆಶ್ಚರ್ಯ ಆತ್‌ ಈಗ ಅಂವಂಗೆ. ಚೀಟ್‌ಲಿ ಎಂತದೂ 
ಬರ್ದಿತ್ತೆ! ಪೂರ ಕಾಲಿ ಕಾಲಿ. ಆಗ ಅಂವಂಗಾತ್‌ "ಗುರು ನಂಗೆ ಡೋಂಗಿ ಮಾಡ್ತ್‌ 
ಇದರ್ಲಿ ಎಂತ ಪೊದ್ಕುಳುನೂ ಬರ್ತೆಲೆ. ನನ್ನ ಮಂಗ ಮಾಡ್ತ್‌'. ಹಂಗೆಲ್ಲ ಗೈಸಿಕಂಡ್‌ 
ಇರಿಕಾಕನೆ ಅಂವ ಸುಂಯ್ಕಂತ ಮುಳ್ಳಿಕೆ ಸುರಾತ್‌. ಮುಳ್ಳಿ ಸತ್ತೇ ಹೋತ್‌. 

ವಿಸಯ ಇಷ್ಟೆ, ನಾವು ಎಂತರ್ನೇ ಆಗಲಿ ನಂಬಿರೆ ಪೂರ ನಂಬೊಕು, ಅಲ್ಲಾರೆ 
ಬುಟ್ಟೇ ಬುಡೊಕು. ಹಂಗ್ಯಾಕನ ನಾವ್ಗೆ ಬೊದ್‌ಕ್‌ಲಿ ಕುಸಿ ಸಿಕ್ಕಿದೆ. 


೯೪ ಸೀತಾರಾಮ ಕೇವಳ 
ಪ್ರಾಂಶುಪಾಲರು, ವಿದ್ಯಾರಶ್ಮಿ ವಿದ್ಯಾಲಯ 
ಸವಣೂರು, ಕಡಬ, ದ.ಕ. 


ಮೊ. : 9448725813 


ಹಿಂಗಾರ 8 


“ಸ್ವಾಮಿ ಮತ್ತು ಅವನ ಸ್ನೇಹಿತರು” 
ಘಾ ಒಂದು ಕಂಡಿಕೆ 


ದೇಶ ಸುತಿ ನೋಡು, ಕೋಶ ಓದಿ ನೋಡು' ಅಂತೇಳುವ ಗಾದೆನಂಗೆ ದೇಶ 
ಸುತ್ತಿರೆ ದೇಶದ ಪರಿಚಯ ಆದೆ ಮತ್ತೆ ಕೋಶ ಓದಿರೆ ಜ್ಞಾನ ಜಾಸ್ತಿ ಆದೆ. ಆದರೆ 
ಅಂದ್‌ನ ಕಾಲಘಟ್ಟಲಿ ತಂತ್ರಜ್ಞಾನ ಬೆಳ್‌ದಂಗೆ ಓದುವ ಅಭ್ಯಾಸ ಕಡಿಮೆ ಆಗುಟ್ಟು 
ಹಾಂಗಾಗಿ ನಾವು ನಮ್ಮ ಹಿಂಗಾರ ತೈ ಮಾಸಿಕಲಿ ಬನ್ನಿ ಓದೋಮೊ ಅಂತೇಳುವ 
ಅಂಕಣಲಿ ಸ್ಥಾಮಿ ಮತು ಅವನ ಸ್ನೇಹಿತರ ಅಂತೇಳುವ ಕಾದಂಬರಿನ ಒಂದು ಕಂಡಿಕೆನ 
ಹಾಕ್ಕೊಳೊ. ಇದ್‌ ಹೆಚ್‌.ವೈ. ಶಾರದಾ ಪ್ರಸಾದ್‌ರ “ಸ್ವಾಮಿ ಮತ್ತು ಅವನ ಸ್ನೇಹಿತರು” 
ಎಂದ ಆರ್‌.ಕೆ ನಾರಾಯಣ್‌ರವರ “ಸ್ವಾಮಿ ಬ್‌, ಫ್ರೆಂಡ್ಸ್‌” sh ಕನ್ನಡ 
ಅನುವಾದ. ಈ ಸರ್ತಿನ ಸಂಚಿಕೆಲಿ ಬನ್ನಿ ಓ ಅಂತ ಹೇಳುವ ಅಂಕಣಲಿ ನಮ್ಯ 
ಮುಂದೆ ಇಡ್ತೊಳೊ. 


“ದಾಗಿ ಅರ್ಧ ಗಂಟೆ ಕಳೆದಿದೆ. ತಂದೆಯ ಕೋಣೆಯಲ್ಲಿ ಒಂದು ಕುರ್ಚಿಯ 
ಮೇಲೆ ಕುಳಿತು ಕೈಯಲ್ಲಿ ಸ್ಲೇಟು, ಬಳಪಗಳನ್ನು ಹಿಡಿದು ಸಿದ್ದನಾಗಿದ್ದಾನೆ ಸ್ವಾಮಿ. 
ಅಪ್ಪ... ಗಣಿತದ ಕೆ ತೆರೆದಿಟ್ಟುಕೊಂಡು. ಲೆಕ್ಕವನ್ನು ಓದಿ ಹೇಳುತ್ತಿದ್ದಾರೆ. 
ಸ್ವಾಮಿ ಬರೆದುಕೊಳ್ಳುತ್ತಿದ್ದಾನೆ. ರಾಮನ ಹತ್ತಿರ ಹತ್ತು ಮಾವಿನ ಹಣ್ಣುಗಳಿವೆ. ಅವನ್ನು 
ಬ! 15 ಆಣೆಗಳನ್ನು ಸಂಪಾದಿಸಬೇಕೆಂದು ಅವನು ಅಪೇಕ್ಷಿಸುತ್ತಾನೆ. ಕೃಷ್ಣನಿಗೆ 
ನಾಲ್ಕೇ ಮಾವಿನ ಹಣ್ಣುಗಳು ಸ ಸಾಕು. ಹಾಗಾದರೆ ಕೃಷ್ಣನು ಎಷ್ಟು ಕೊಡಬೇಕಾಗುತ್ತದೆ? 

ಸಮನ ಹಣ್ಣುಗಳ ಹೆಸರು ಕೇಳಿ ಅವನ ಬಾಯಿಯಲ್ಲಿ ನೀರೂರಿತು. 10 
ಮಾವಿನ ಹಣ್ಣುಗಳ ಬೆಲೆ ಹದಿನೈದೇ ಆಣೆಗಳೆಂದು ರಾಮನು ಏಕೆ ನಿಗಧಿ ಮಾಡಿದ 
ಎಂಬುದು. ಅವನಿಗೆ ತೋರದೆ ಹೋಯಿತು. ರಾಮ ಎ೦ಥವನಿದ್ದಿರಬೇಕು? ಸುಮಾರು 
ಶಂಕರನ ಹಾಗಿದ್ದಿರಬಹುದು. ಆ ಹತ್ತು ಮಾವಿನ ಹಣ್ಣುಗಳು, ಅದನ್ನು ಹದಿನೈದೇ 
ಆಣೆಗಳಿಗೆ ಮಾರಬೇಕೆಂಬ' ದೃಢತೆ," "ಅವನ ಅೆಕ್ಕಾಚಾರ- ಇವನ್ನೆಲ್ಲ ಸಕ 
ಆನ್ನ ಶಂಕರನ ಸ್‌ ಇದ್ದೇ ತೀರಬೇಕು. ಇ ಶ೦ಕರನ ಹಾಗಿದ್ದರೆ ಕೃಷ್ಣ 
ಬರ್ಮಾ ಟಾಣೆಯ ಹ ಯ ಹಾಗಿದ್ದಿರಬ್ದೇಕು ಧಕ್ಸಿದಂತೆ ಕೃಷ್ಣನ ಬಗ್ಗೆ ಸ್ವಾಮಿಗೆ ಮರುಕವುಂಟಾಯಿತು. 
ವಿಶ್ಷೆಎಂಬುದ್ದೇ. ಇನ್ನನಿಗೆ ಕಿಂಿಯದು. 


£1ಅಪ್ಯ ಪೇಪರ್‌ ಓದುತ್ತ-ಇದ್ದವರು ಇಣಿಕಿ ನೋಡಿ. “ಲೆಕ್ಕ ಮಾಡಿ ಮುಗಿತೇನೋಳ” 
ಎಂದರು. 


eee 


“ಅಪ್ಪ, ಆ ಮಾವಿನ ಹಣ್ಣುಗಳು ಚೆನ್ನಾಗಿ ಮಾಗಿದ್ದುವೇನಪು?” 

ಅಪ್ಪ ಕಷ್ಟಪಟ್ಟು ನಗುವನ್ನು ತಡೆದುಕೊಂಡು, “ಮೊದಲು ಲೆಕ್ಕ ಮಾಡು. ಹಣ್ಣು 
ಕಳಿತಿತ್ತೋ, ಕಾಯಿಮೇಲಿತ್ತೋ ಆಮೇಲೆ ಹೇಳ್ತೀನಿ. ॥ 

ಸ್ವಾಮಿನಾಥನಿಗೆ ದಿಕ್ಕು ತೋಚಲಿಲ್ಲ. ರಾಮನು ಹಣ್ಣು ಮಾರುತ್ತಿದ್ದನೋ, ಕಾಯಿ 
ಮಾರತ್ತಿದ್ದನೋ ಎನ್ನುವುದನ್ನು ಅಪ್ಪ ಈಗಲೆ ಹೇಳಿದ್ದರೆ! ಆಮೇಲೆ ಹೇಳಿ ಏನು 
ಪ್ರಯೋಜನ? ಆ ಪ್ರಶ್ನೆಯ ಜವಾಬಿನ ಮೇಲೆ ಇಡೀ ಲೆಕ್ಕದ ಉತ್ತರ ನಿಂತಿದೆ ಎಂದು 
ಅವನಿಗೆ ತೋರಿತು. ಕಳಿತಿಲ್ಲದ ಹತ್ತು ಮಾವಿನ ಹಣ್ಣುಗಳಿಗೆ ರಾಮನು ಹದಿನೈದಾಣೆ 
ವಸೂಲು ಮಾಡುವುದು ತೀರ ಅನ್ಯಾಯವಲ್ಲವೆ) ಒಂದು ಪಕ್ಷ ಹಾಗೆ ಮಾಡಿದರೂ 
ಮಾಡಬಹುದು- ರಾಮನ ಗುಣವೇ ಹಾಗಲ್ಲವೇ? ಆ ರಾಮನ ಕಂಡರೆ ಸ್ವಾಮಿನಾಥನಿಗೆ 
ತುಂಬ ದ್ವೇಷ ಬ೦ದು ಹೋಯಿತು. ದುಷ್ಟ ಗುಣಗಳೆಲ್ಲ ರಾಮನಲ್ಲಿ ಮನೆಮಾಡಿರ 
ಬೇಕೆಂದು ಸ್ವಾಮಿನಾಥ ತೀರ್ಮಾನಿಸಿಬಿಟ್ಟಿದ್ದ. 

“ಅಪ್ಪ, ನನ್ನ ಕೈಲಿ ಈ ಲೆಕ್ಕ ಮಾಡೋಕೆ ಆಗೋದಿಲ್ಲ” ಎಂದು ಸ್ಲೇಟನ್ನು 
ಕೆಳಗಿಟ್ಟುಬಿಟ್ಟ 

“ಏನೋ ಹೀಗಂತಿ? ಏನಾಗಿದೆಯೋ ನಿನಗೆ ಧಾಡಿ) ತ್ರೆ ರಾಶಿಯಲ್ಲಿ ಸಾಧಾರಣ 
ವಾದ ಲೆಕ್ಕ ಮಾಡೋಕೆ ಬರೋಲ್ಡ್‌9” 

“ನಮ್ಮ ಸ್ಕೂಲಿನಲ್ಲಿ ಅದೆಲ್ಲ ಹೇಳಿಕೊಟ್ಟಿಲ್ಲ, ಅಪ್ಪ” 

“ಆ ಸ್ಲೇಟು ತಾ ಇಲ್ಲಿ. ನಿನ್ನ ಕೈಯಲ್ಲೇ ಉತ್ತರ ಹೇಳಿಸ್ತೀನಿ” ಎಂದರು ಅಪ್ಪ ಈ 
ಅದ್ಭುತ ಹೇಗಾದೀತೋ ಎಂದು ಸ್ವಾಮಿ ಕುತೂಹಲದಿಂದ ಕಾದು ನೋಡಿತ್ತಿದ್ದ ಅಪ್ಪ 
ಒಂದು ಕ್ಷಣ ಲೆಕ್ಕದ ಕಡೆ ನೋಡಿ, “ಹತ್ತು ಮಾವಿನ ಹಣ್ಣಿನ ಬೆಲೆಯೇನು?” ಎಂದು 
ಪ್ರಶ್ನಿಸಿದರು. 

ಲೆಕ್ಕದ ಯಾವ ಭಾಗದಲ್ಲಿ ಈ ಪ್ರಶೆಗೆ ಉತ್ತರವಿದೆಯೆಂಬುದನ್ನು ಸ್ವಾಮಿ ಹುಡುಕಿ 
ಹುಡುಕಿ ನೋಡಿ. “ಗೊತ್ತಿಲ್ಲಾಪು” ಎಂದ. 

“ಅಬ್ಬ. ನಿನ್ನಂಥಾ ದಡ್ಡನ್ನ ನಾನು ಇದುತನಕ ನೋಡಿಲ್ಲ ಕಣೊ. ಎಲ್ಲಿ, ಲೆಕ್ಕ 
ಓದು. ಹತ್ತು ಮಾವಿನ ಹಣ್ಣನ್ನು ಮಾರಿದರೆ ರಾಮನಿಗೆ ಎಷ್ಟು ದುಡ್ಡು ಬರಬೇಕು?” 
ಹದಿನೈದಾಣೆ ಎಂದು ಸಾಮಿಗೇನೋ ಗೊತ್ತು. ಆದರೆ ಹತ್ತು ಹಣ್ಣುಗಳಿಗೆ ಅಷ್ಟು 
ಬೆಲೆ ಸರಿಯೆ? ದುರಾಶೆಯಿ೦ದ ರಾಮ ಅಷ್ಟು ಬೇಕೆಂದು ಅಪೇಕ್ಷಿಸಬಹುದು. ಆದರೆ 
ಅದು ಸರಿಯಾದ ಬೆಲೆಯೆ? ಇಷ್ಟರ ಮೇಲೆ ಇನ್ನೂ ಒಂದು ಮುಖ್ಯವಾದ ಪ್ರಶ್ನೆ 
ಇದೆ. ಆ ಹಣ್ಣುಗಳು ಕಳಿತಿದ್ದವೋ ಇಲ್ಲವೋ- ಎಂಬುದು. ಅವು ಚೆನ್ನಾಗಿ 
ಹಣ್ಣಾಗಿದ್ದರೇನೋ ಹದಿನೈದಾಣೆ ಕೊಡಬಹುದು. ದುಬಾರಿಯಲ್ಲ..... ಇದನ್ನೆಲ್ಲ ಬಿಚ್ಚಿ 
ಹೇಳಿದರೆ ಅಪ್ಪನ ಗಂಟೇನು ಹೋಗುತ್ತೆ? 


ಹಿಲಗಾರ ಐ ದಂ /): ):)ುಿ ೮ 


ಹರಟೆ ೬ ಹಾಸ್ಯ 


ಪಟ್ಟೆ ಹುಲಿನೂ ಚಿಪ್ಪು ಹಂದಿನೂ 


ಹಿ೦ಬೊತ್ತಾಕನ ಮಕ್ಕ ಎಲ್ಲ ಅಜ್ಜನ ಸುತ್ತ ನ ಕತೇ..ತ” ಸೊರಲಿ 
ಕರ್ದ್‌ ಹೇಳಿ ಅಜ್ಜಂಗೆ ಕತೆ ಹೇಳುವ ಜವಾಬ್‌ದಾರಿನ ನೆನು ಮಾಡ್ಬೊ. 
ಪರೀಕ್ಷೆಗ ಎಲ್ಲ ಮುಗ್ಗು ಅರ್ಕಿಲ್‌ನ ರಜೆ ಸಿಕ್ಕಿತ್ತ್‌. ಅಮ್ಮತಾ, ಅಲಕಾ. ಅಭಿಷೇಕ 
ಬೆಂಗ್ಳೂರುಂದ ಅಜ್ಜನ ಮನೆಗೆ "ಬಂದಿದ್ದೊ. hd ಅಪ್ರ ರಾಮಕೃಷ್ಣ ೈಷ್ಣನೇ ಮಕ್ಕಳ 
ಕರಂಡ್‌ ಬಂದ್‌ ಮನೆಲಿ ಬುಟ್ಟು ಹೋಗಿತ್‌, ಅಮ್ಮ ಭಾರತಿ ಬಂದಿತ್‌ಲೆ. ಸ್ನ 
ಬ್ಯಾಂಕ್‌ಗೂ, ರಾಮಕೃಷ್ಣನ ಆಫೀಸ ಸ್‌ಗೂ ಶಾಲೆನ ಹಾಂಗೆ ರಜೆ ಇಲ್ಲಲೆ. 
ರಜೆ ದಿನಗಳ್ಲಿ ಮಕ್ಕ ತಪ್ಪದೆ ಅಜ್ಜನ ಮನೆಗೆ ಬಂದವೆ. ಅಜ್ಜಿ ಮಾಡಿಕೊಡುವ 
ನಮುನಿ ನಮುನಿನ ತಿಂಡಿ ತಿಂದ್ಕಂಡ್‌ , ಅಜ್ಜ ಹೇಳುವ ರೋಚಕ ಕತೆಗಳ್‌ನೋ 
,ಅನುಭವಗಳೋ ಕೇಳಿವೆ. ಪ್ರವೀಣ ಸಣಪನೊಟ್ಟಿಗೆ ಕಾಡ್‌ ಮೇಡ್‌ ಅಲ್ಲವೆ. ಹಳ್ಳಲಿ 
ಮೀಸಿವೆ. ಊರುಲಿ ನಡಿವ ಮೊದುವೆ. ಜಾತ್ರೆಗಳಿಗೆ 'ಹೋದವೆ. ಯಕ್ಷಗಾನ ಬಯಲಾಟನ 
ಇರ್‌ಲೆಲ್ಲಾ ನಿದ್ದೆಗೆಟ್ಟ್‌ ನೋಡಿವೆ. ಇಡೀ ಹಗ್‌ಲ್‌ ನಿಲ್ಲಿ ಹಿಂಬೊತ್ತ್‌ ಎದ್ದ್‌ “ಬೊಳ್ಳಾತಾ. 
. ”ತ ಕೇಳಿ ಮನೆವು ಎಲ್ಲ ನೆಗಾಡುವಾಂಗೆ ಮಾಡಿವೆ. ಪೇಟೆನ ಕಟ್ಟಿ ಹಾಕಿದಾಂಗೆ 
ಇರುವ ಜೀವನ೦ದಳೂ ಬೇರೆ ಆದ ಸ್ವತಂತ್ರ , ಸ್ವಚ್ಛಂದ ಜೀವನ ಉಟ್ಟು ತೇಳ್ದರ 
ಕಂಡ್‌ಕಂಡವೆ. ಇವರೊಟ್ಟಿಗೆ ರಾಮಕೃಷ್ಣನ ತಂಗೆ ರಮ್ಯನ ಮಕ್ಕ ಪ್ರಸಾದ, ಕೀರ್ತಿ 
ಬಂದ್‌ ಸೇರಿಕಂಡವೆ. ಸಂತೋಷ ಮುಗಿಲ್‌ ಮುಟ್ಟಿದೆ. ಪ್ರವೀಣ ಸಣಪ ಮತ್ತೆ 
ಶಕು೦ತಲ ಚಿಕ್ಕಮ್ಮನ ಎಳ್ಳ್‌ ಬೊಮ್ಮಟೆ ಈ ಸರ್ತಿನ ವಿಶೇಷ ಆಕರ್ಷಣೆ ಮಕ್ಕಳಿಗೆ. 
ಆದರೆ ಈ ಸರ್ತಿ ಬೇಗ ಬೇಗ ಪರೀಕ್ಷೆ ಮುಗ್‌ಸಿ ಹತ್ತ್‌ ದಿನ ಮುಂದೆ ನೇರಜೆ ಕೊಟ್ಟ್‌ 
ಬುಟ್ಟಿದ್ದೊ. ಕೊರೋನ ವೈರಾಣು ಕಾಯಿಲೆ ಹರ್ಡಿಕಂಡ್‌ ಉಟ್ಟುತೇಳಿ ಎನೇನ್‌ 
ಜಾಕುರ್ತೆ ಮಾಡೊಕುತ ಹೇಳಿ ಕಳ್ಳಿದ್ದೊ. ಮಕ್ಕ ಮನೆಗೆ ಬಂದೊವೇ ಸುರೂಗೆ 
ಹೇಳ್‌ “ ಹುಕ್ಕಪ , ನೀವು ಕೆಮ್ಮುಕನ ಸೀನ್‌ಕನ ಬೆ ೈರಾಸ್‌ನ ಬಾಯಿಗೆ ಅಡ್ಡ 
ಹಿಡಕಣೊಕು ತ ಅಜ್ಜಂಗೆ ನೆಗೆ ಬಾತ್‌. ಮಕ್ಕ ಸಾಲೆಲಿ ಏನ್‌ ಕಲ್ತರೂ ಸುರುಗೆ 
ಪ್ರಯೋಗ ಮಾಡ್ದು ಮನೆಲಿ. ಅವ್‌ಕೆ ಹಿಂದೆನ RE ಸಂಗ್‌ತಿ ನೆನು ಆತ್‌. ದೊಡ್ಡ 
ಮಜ್ಜ ರಾಮಕೃಷ್ಣ ಆಗ ಮೂರ್‌ನ್ಯೋ ನಾಲ್ಕ್‌ನ್ಯೋ ಕ್ಲಾಸ್‌ಲಿ ಓದ್‌ತಿತ್ತ್‌ ಒಂದು ದಿನ 
ಸಾಲೆಂದ ಬಂದವನೇ “ ಅಪ್ಪ ಅಪ್ಪ ನೀ ಎಲ್ಲಿಯಾರ್‌ ಬೀಡಿ ಉಲ್ಲಿ ಬುಡ್ಡಡ. ಅದಂರ್ದ 
ಕಾಯ್ದೆ ಬಂದದೆ” ತ ಹೇಳ್‌, 'ಬೀಡಿ ಎಳಿದು ತೇಳ್ದರ ಬದ್‌ಲ್‌ಗೆ ಉರ್ಗುದುತ 
ಹೇಳಿತ್‌, ಬೀಡಿ ಕೊಡಿಲಿ ಕಿಚ್ಚಿಕಂಡದೆ ಅಲ್ಲ, ಉರ್ಗಿರೆ ಮಾತರ ಕಿಚ್ಚಿ ಹೊತ್ತುದುತ 
ಅವನ "ಅಂದಾಜಿ. ಮಕ್ಕ ಕಲ್ಪ ಹೊಸ ಸಂಗಿಗ ಅವ್ಳೆ ಮಾತರ ಹೊಸ್ತು. ದೊಡ್ಡವುಕೆ 
ಅಲ್ಲಲೆ. ಅದೊರೂ ಮಕ್ಕಳ "ಮಾತ್‌ಗೆ ಬೆಲೆ ಕೊಡೊಕು. ಇಲ್ಲದ್ದರೆ 'ಅವುಕೆ ಕಲಿವ 
ಹೇಳುವ ಉಮೇದ್‌ ಇರ್ದುಲೆ. ಬೀಡಿ ಎಳಿವ ಅಭ್ಯಾಸ ಇಲ್ಲದ್ದರೂ ಮಜ್ಜ ಹೇಳ್ದರ 


EE ಹಿಂಗಾರ 


ಒಪ್ಪಿಕ೦ಡಿದ್ದೊ. ಈಗ ಪಿಳ್ಳಿಕ ಹೇಳ್ಳನೂ “ನೋಡಿ ಮಕ್ಕಳೇ, ನನ್ನ ಹೆಗ್‌ಲ್‌ಲಿ ಒಂದ್‌ 
ಸಾಲ್‌ ಯಾಗೋಳು ಇದ್ದದೆ. ಬೆರೀ ಕೊರೋನ ಹಬ್ಬಿದೆತ ಅಲ್ಲ, ಇಲ್ಲರೂ ಕೆಮ್ಮುಕನ 
ಸೀನ್‌ಕನ ಬಾಯಿಗೆ ಬಟ್ಟೆ ಅಡ್ಡ ಹಿಡಿದು ಒಳ್ಳ ಅಭ್ಯಾಸ.” ಮಕ್ಕಳಿಗೆ ಕುಸಿ ಆತ್‌. 

ಹಗ್‌ಲೆಲ್ಲ ಪೇರ್ಲ ಕಾಯಿ, ನೆಲ್ಲಿ ಕಾಯಿ, ಮಾಯ್ನಣ್ಣ್‌, ಗೇರ್ದಣ್ಣ್‌ ಕೊಯ್ದ್ಲಿ 
ತಿಂಬದರ್ಲಿ ಮಕ್ಕ ಕಾಲ ಕಳ್ಗವೆ. ಅಷ್ಟ್‌ ಮಾತರ ಅಲ್ಲ, ಪ್ರವೀಣ ಸಣಪನೊಟ್ಟಿಗೆ 
ಗೇರ್ದ ಕೊಚ್ಚಿಂದ ಬೀಜ ಹೆರ್ಕುದು, ದನದ ಕರ್‌ಗಳಿಗೆ ತೋಟಂದ ಗದ್ದೆ ಪುಣಿಂದ 
ಹುಲ್ಲು ಹೆರ್ದುತಾದು, ಉಂಬಕೆ ತೋಟಂದ ಕೊಡಿ ಬಾಳ್ತೆ ತಾದು, ಹೂವುನ 
ದೈಗಳಿಗೆ ನೀರ್‌ ಹೊಯ್ದು, ಹಿ೦ಬೊತ್ತಾಕನ ಮಲ್ಲಿಗೆ ಬೊಳ್ಳಿಂದ ಮುಗ್ಗುಗಳ ಬುಡ್ಡಿ 
ಅಜ್ಜಿಗೆ ಕೊಡ್ಡು-ಹೀಂಗೆ ಅವೆ ಅವ್ಕೆ ಇಷ್ಟ ಆದ ಕೆಲ್ಲಗಳ್ಲಿ ಸಾಯ ಮಾಡ್ತಿದ್ದೊ. 

ಅಜ್ಜನ ಅಧ್ಯಕ್ಷತೆಲಿ ನಡಿವ ಹಿ೦ಬೊತ್ತುನಅಧಿವೇಶನ ಬಾರೀ ಲಾಯ್ದಿದ್ದದೆ. ಸುರೂಗೆ 
ಅಜ್ಜ ಕೆಲೊವು ತ್ರೋಕಗಳ ಹಾಡಿವೆ. ಮಕ್ಕಳೂ ಒಟ್ಟಿಗೆ ಸೇರಿಕಂಡವೆ. ಮತ್ತೆ ಚೈತ್ರ- 
ವೈಶಾಖ, ಪೊಗ್ಗು- ಬೇಷ ತಿಂಗಗ, ಪ್ರಭವ- ವಿಭವ ಸಂವತ್ತರಗ, ಅಶ್ಲಿನಿ-ಭರಣಿ 
ನ ಕ್ಷತ್ರಗ ಇದರೆಲ್ಲ ಹೇಳ್ಳಿವೆ. ಮತ್ತೆ ಕತೆ. ಅಜ್ಜ ಅವರ ನೆನ್ನುನ ಬುತ್ತಿಂದ ಬಿಚ್ಚುವ ಅನ್ನವ 
ಸಣ್ಣ ಮಕ್ಕಳಿಗೆ ಪಾಠನೂ ಹೌದು. 

ಅಜ್ಜ ಭು ಸರಿ ಮಾಡಿಕಂಡ್‌ ಸುರು ಮಾಡ್ಬೊ. 

ಪರಂಗಿಯೊವು ನಮ್ಮ ದೇಶನ ಆಳಿದ್ದೊ......” 
ಸ ಹುಕ್ಕಪ ಯಾಗ ಎ ಸುರು ಮಾಡ್‌ಕನೂ ಪರಂಗಿಯೊವು ಆಳ್ಕನತ 
ಸುರು ಮಾಡೆ ಅಲ್ಲಾ... "ಅಭಿಷೇಕ ಆಕ್ಷೇಪಣೆ ಮಾಡ್‌. 

“ಹುಕ್ಕವ ಕತೆ ಹೇಳ್ಕನ 
ಒಂದ್ಲೂ್ಲಿ......ತ ಸುರು 
ಮಡ್ತಾಂಗೆ ಅಲ್ಲ?” ಅಲಕ 
ಅಜ್ಜಿಗೂ ನ್ಯಾಯ ಒದ್ಲಿಸಿತ್‌. 

“ಕತೆ ಸುರು ಮಾಡಿಕೆ 
ಮುಂದೇ ಮಾತಾಡಿಕೆ ಸುರು 
ಮಾಡೆಲ್ಲಾ? ಕತೆ ಕೇಳ್ಕನ 
ಹೂಂ ಹೂಂತ ಮಾತರ 
ಹೂಂಕಣೊಕು ಅಲ್ಲ 
ಹುಕ್ಕಪ?” ಅಮೃತಾ 
ಹಿರಿತನಂದ ದಬಾಯ್ತಿತ್‌. 

ಪ್ರಸಾದ, ಕೀರ್ತಿ 
ಸಣ್ಣೊವು. ಪಿಳಿ ಪಿಳಿ 
ನೋಡಿಕಂಡ್‌ ಕುದ್ದಿದ್ದೊ. 1 

ಅಷ್ಟ್‌ ಹೊತ್ತಿಗೆ 
ಅಜ್ಜನ ೂ ಘಮ ಘಮ 
ಹಿಂಗಾರ 



















ಪೊರಿಮಳ ಬೀರುವ ಮಲ್ಲಿಗೆ ಮುಗ್ದುಗಳ ತಂದ್‌. ಬಾಳೆ ಬೊಳ್ಳಿಲಿ ನೇಯಕೆ ಕುದ್ದೊ. 
ಅಜ್ಜ ಬೆಳ್ಳಿ ಮೀಸೆ ಅಡಿಲಿ ನೆಗಾಡಿ ಹೇಳ್ಪೊ, 

“ಅಭಿ ನೀವೆಲ್ಲ ಪುಣ್ಯವ೦ತರ್‌ಯಾ. ನಾವು ಹುಟ್ಟಿದೇ ಪರಂಗಿಗ ಈ ದೇಶಲಿ 
ಇರ್‌ಕನ. ಆಗಳೇ ಅವು ನಮ್ಮ ದೇಶದ ಆಡಳಿತನ ಅವರ ಕೈಗೆ ತಕ೦ಡ್‌ ನೂರೈವತ್ತ್‌ 
ವೊರ್ಸ ಆಗಿತ್‌. ... ... ಯಲ್ಲಿ, ಕತೆ ಕೇಳಿ... ..” 

“ಹೇಳಿ ಹುಕ್ಕಪಾ....... “ ಚಿಳ್ಳೆ ಪಿಳ್ಳೆಗ ಅರ್ಜೆಂಟ್‌ ಮಾಡೊ. 

“ಇದ್‌ ಬಾರೀ ಹಿಂದೆ ನಡ್ಡದ್‌. ಆಗ ಸೂರ್ಯ ಕಂತುವ ಹೊತ್ತು. ನಾ ತೋಟಲಿ 
ಕೆಲ್ಸ ಮುಗ್ಸಿ ಬಂದ್‌ ಆರಾಮಲಿ ಕುದ್ದಿದ್ದೆ. ಆಗ ಹಕ್ಕಲನ ಕಾಡ್‌ಂದ"ಹು ಹೂ' ತೇಳುವ 
ಆರ್ತನಾದ ಕೇಳಿಕೆ ಸುರುಆತ್‌. ಕೆಬಿ ಕೊಟ್ಟ್‌ ಆಲ್ಲ್‌ಕನಅದ್‌ ಹುಲಿನ ಚೀತ್ಕಾರತ 
ಗೊತ್ತಾತ್‌. ಹುಲಿನ ನೆನ್ಪು ಬಂದದೇ ತಡುವ ಹಟ್ಟಿಗೆ ಹೋಗಿ ನೋಡ್ದೆ. ಎಲ್ಲ 
ದನಂಗಳೂ ಹಟ್ಟಿ ಸೇರಿಯೊಳೊ. ಆದೊರೂ ನೊಡೊನೊತ ಬೆಡಿ ಹೆಗ್‌ಲ್‌ಲಿ ಇಸಿ 
ಹೊರ್ಟೆ”. 

“ಒಬ್ಬೆನೇ ಹುಕ್ಕಪಾ... 9” ಪುಕ್ಕೆಲ ಪ ಪ್ರಸಾದ ಅಚ್ಚರಿಂದ ಕೇಳ್‌, 

“ನಂಗೆಂತ ಹೆದಿಕೆ ಕೂಸೂ.. ಬೆಡಿ ತಕ೦ಡಳೆ ಅಲ್ಲಾ?” 

“ಮುಂದೆ ಏನಾತ್‌ ಹುಕ್ಕಪಾ ಇ 9” ನೊಡುಲಿ ರಸಭಂಗ ಆದರ ಸೈಸದ 
ಅಮೃತಾ ಕೇಳ್ತ್‌. 

“ಕಾಡ್‌ಲಿ ಸುಮಾರ್‌ ಅರ್ಧ ಮೆ ಸಲ್‌ ಹೋದೆ. ಹುಲಿನ "ಹೂ ಹೂ” ಹಕ್ಕಲೆ 
ಆಕಂಡ್‌ ಬಾತ್‌. ಮಬ್ಬು ಕತ್ತಲೆ ಬೇರೆ. ಕಳ್ಳ ಹೆಜ್ಜೆ ಹಾಕಂಡ್‌ ಹಕ್ಕಲೆ ಹಾಸಿ 
ನೋಡ್‌ನೆ..!” 

“ಎಂತ ಹುಕ್ಕಪಾ... ...? ಎಂತದ್‌ ನೋಡ್ದರಿ....?” 

“ನೋಡ್ಬು ತಂದಗ ಹುಲಿನ ಕಾಲ್‌ ಅಣ್ಕ್‌ನ ಹಿಡ್ತಲಿ ಸಿಕ್ಕಿಟು. ಬುಡ್ಲಿಕ೦ಬಕೆ 
ಹುಲಿ ತಿಂರ್ಟಿದೆ. ಅಣ್‌ ತೇಳ್ರೆ ಗೊತ್ತುಟಾ...?” 

“ಇಲ್ಲೆ ಹುಕ್ಕಪಾ. ಅದ್‌ 

“ಅದ್‌ ಚಿಪ್ಪು ಹಂದಿ” 

“ಓ, ಚಿಪ್ಪು ಹಂದಿ. ಅದ್‌ ನಮ್ಮ ಪಾಠ ಪುಸ್ತಕಲಿ ಉಟ್ಟು” ಪ್ರಸಾದ ಹೇಳ್‌ 

“ನಿನ್ನ ಪಾಠದ್ದ್‌ ಅಲ್ಲೇಯರ್ಲಿ. ಈಗ "ನಾವು ಹುಕ್ಕಪನ ಹಂದಿ ತ್‌ ಕೇಳೊನೊಳ ಅಭಿಷೇಕ 

ಘ್‌ 

“ ಹಂದಿ ಕತೆ ಅಲ್ಲಯಾ, ಹುಲಿ ಕತೆ” ಅಲಕಾ ತಿದ್ದಿತ್‌. 

“ಅಯ್ಯೋ.. ಹಂದಿ ಟು ಎರ್ಡೂ ಇರುವಕತೆ. ನೀವು ಹೇಳಿ ಹುಕ್ಕಪಾ” 
ಅಮೃತಾ ಮಧ್ಯಸಿಕೆ ವ 

“ಚಿಪ್ಪು ಹಂದಿಗೆ ಜ್ತ ಸ್ರೇ AE ಗಟ್ಟಿ ಚಿಪ್ಪುನ ಹೊದಿಕೆ ಇದ್ದದೆ. ಏನಾರ್‌ 
ಅಪಾಯ 'ಬಾಕನ ಇಡೀ ದೇಹನಚಿಪ್ಪಿನ ಒಳೆಗೆ ತಕ೦ಡ್‌ ಒಂದು ಉಂಡೆ ಆಗಿ ತನ್ನ 


ರಕ್ಷಣೆ ತಾನ್‌ ಮಾಡಿಕಂಡದೆ. ಇಂತಚಿಪ್ಪು ಹಂದಿನ ಹಿಡ ಕ್ಕೆ ನಮ್ಮ ಹುಲಿರಾಯನ 
ಸಕ್ಕಿಕಂಡಿತ್‌' 


ಹ ಬ ಗ 


“ಅಯ್ಯೋ ಪಾಪ..!” ಕೀರ್ತಿ ಹೊಟ್ಟೆ ಉರ್ಸಿತ್‌. 

“ಪಾಪಗಡ! ಆ ಹುಲಿನೇ ಅಲ್ಲ ಹುಕ್ಕಪ ನಮ್ಮ ಹಟ್ಟಿಂದ ಗಂಗೆ ಹಸ್‌ನ ಕೊಂದ್‌ 
ತಿಂದದ್‌?”ಅಲಕ ಹೇಳ್‌ 

“ಅದೇ ಹುಲಿತ ಹೇಂಗೆ ಹೇಳಿಯ?” ಕೀರ್ತಿ ಹುಲಿನ ಪಕ್ಷನ ಬುಟ್ಟು ಕೊಟ್ಟತ್‌ಲೆ. 

“ಯಾದೋ ಒಂದು. ಹುಲಿನ ಗುರ್ತ ಇಸಿದೊವು ಯಾರ್‌? ಮತ್ತೇನಾತ್‌ 
ಹುಕ್ಕಪಾ..?”ಅಮೃತಾ ಮತ್ತೆ ಕತೆನ ಹಳಿಗೆ ತಂದ್‌ ನಿಲಿತ್‌. 

ಮಕ್ಕಳ ಮಾತ್‌ ಕೇಳಿ ಅಜ್ಜಿ ನೆಗಾಡ್ಜೊ. ಮನ್ನೆ ಮನ್ನೆ ಕಟ್ಸ್‌ಸಿಕಂಡ ಹಲ್ಲ್‌ಗ ಪಳ್ಳನೆ 
ಹೊಳ್ಳೊ. ಅಜ್ಜನೂ ಮಕ್ಕಳ ಮುದ್ದು ಮುದ್ದು ಮಾತ್‌ಗಳ ಕೇಳಿಕಂಡ್‌ ಮುಂದೆ 
ಹೇಳ್‌ದೊ. 

“ಚಿಪ್ಪು ಹ೦ದಿನ ಹಿಡ್ತ ಹಣ್ಣು ಸಡ್ಲ ಆಕನ ಹುಲಿ ಕಾಲ್‌ನ ಎಳ್ಳಂಬಕೆ ನೋಡ್ತಿತ್ತ್‌ 
ಆಗ ಹಂದಿ ಹಿಡ್ತನ ಮತ್ತೆ ೭ ಬಿಗಿ ಮಾಡಿತ್‌, ಬೇನೆಂದೊಳೂ ಹೆದ್ರಿಕೆಂದೊಳೂ ಹುಲಿ 
ಕಿರ್ಚಿ ಕಂಬತಿತ್‌, ಹುಲಿನ ಗುಂಡು. ಹಾರಿ ಕೊಲ್ಲುವಾಂಗೆ ಇಲ್ಲೆ. ಹುಲಿ ಬೇಟೆ 
ಅಪರಾಧ. ಹಂದಿಗೇ ಹೊಡ್ಡರೂ ಹುಲಿನ ಲಾಗಂದಾಗಿ ಗುರಿತಪ್ಪಿ ಗುಂಡು ಹುಲಿಗೇ 
ಬೊಡ್ಡುಬುಡ್ತು. ಏನ್‌ ಮಾಡ್ದು?” 

“ಮತ್ತೇನ್‌ ಮಾಡ್ದರಿ ಹುಕ್ಕಪಾ... ... 9”ಮಕ್ಕ ಎಲ್ಲ ಒಂದೇ ದೆನಿಲಿ ಕೇಳೊ. 

“ನೋಡೊನೊ ತೇಳಿ ಬೆಡಿ ನೇಚಿ ಆಕಾಶದ ಕಡೆ ಗುಂಡು ಹಾರಿದೆ.” 

“ಢಂ...ತೇಳುವ ಸದ್ದ್‌ ಬಾತ್‌ ಅಲ್ಲ ಹುಕ್ಕಪಾ..” ಪ್ರಸಾದ ಕೆಬಿಗೆ ಬೆರ್ಕ್‌ ಇಸಿಕಂಡ್‌ 
ಕೇಳ್‌. 

“ ಈಗ ಯಾಕೆ ಕೆಬಿಗೆ ಬೆರ್ಸ್‌ ಇಸಿಕಂಡಿಯಾ?”ಅಭಿಷೇಕ ತಮಾಸ್‌ ಮಾಡ್‌ 

ಅಮೃತಂಗೆ ತಾಳ್ಮೆ ಕೆಟ್ಟ್‌ ಹೋತ್‌. “ಗುಂಡು ಹಾರ್‌ಕನ ಏನಾತ್‌ 9 ಹೇಳಿ 
ಹುಕ್ಕಪಾ.. ಈ 

ಅಜ್ಜ ಕತೆನ ಮುಂದುವರ್ಸಿದೊ. “ಡಮಾರ್‌ತ ಸಿಡ್ಸ್‌ ಇಡೀ ಕಾಡ್‌ನ್ನೇ ನಡ್ಡಿಸಿದ 
ಸದ್‌ಗೆ' ಹದ್ದಿ ಬಿದ್ದ ಚಿಪ್ಲುಹಂದಿ ಅದರ ಹಿಡ್ತನ ಮತ್ತೂ ಬಿಗಿ ಮಾಡ್‌, ಜೀವ 
ಭಯಂದ ಹೆದ್ರಿ ಹೋದ ಹುಲಿ ಚೆಪ್ಪುಹ೦ದಿನ ಅಷ್ಟ ದೂರಕೆ ಕೊಡ್ಡಿ ಇಟ್ಟತ್‌. ದೊಡ್ಡ 

ಪಟ್ಟೆಹುಲಿ ಸ ಸಣ್ಣಚಿಪ್ಪು ಹಂದಿಂದ ಬುಡ್ಡಿಕಂಡ್‌ ~— ಒಳೆಗೆ ಓಡಿ ಹೋತ್‌.” 

“ಅಬ್ಬ y | “ಮಕ್ಕ ಎಲ್ಲ ಬುಡ್ಗಡೆನ ಉಸುರು ಬುಟ್ಟೊ. 

ಅಜ್ಜಕತೆ ಮುಗ್‌ಕನ ಕೀರ್ತಿ ಅಜ್ಜಿಗೆ ಒರ್ಗಿ ತೂಕಡ್‌ತಿತ್‌, 

“ಕೃತೆ ಆತಲೆ? ಎಲ್ಲ ಊಟಕ್ಕೆ ಎದಿ. .`ಕೀರ್ತಿ ಎದ್ರ್‌ ಮಗಳೆ. ಅತ್ತೆ ಊಟಕ್ಕೆ ಬಾಳ್ಗೆ 
ಹಾಕಿಟು”. ಕೀರ್ತಿನ ತಟ್ಟಿ ಎದ್‌ರ್ಸಿ ಅಜ್ಜಿ ಒಳೆಗೆ ಹೋದೊ. ಅಜ್ಜನೂ, ಮಕ್ಕಳೂ 


ಒಟ್ಟಿಗೆ ನಡ್ದೊ. 


85 ಲೀಲಾ ದಾಮೋದರ 
ಧಾತ್ರಿ, ಗಾಂಧಿನಗರ, .ಸುಳ್ಯ.. ದ.ಕ. 


ಹಂಗರ ಗಂ 


ಮೋರೆ ಮುಚ್ಚಿಕಂಡ್‌ ಓಡಾಡುವಾಂಗೆ ಆತಲೇ!? 


ಮೋರೆ ಮುಚ್ಚಿಕಂಡ್‌ ಓಡಾಡುವಾಂಗೆ ಇಂವಂಗೆ ಏನಾತ್‌ ಕೊಲೆ, ದರೋಡೆ 
ಏನಾರ್‌ ಮಾಡ್ಕುಟ್ಟಾಂತ ತಲೆ ಕರ್ಕಂಬೇಡಿ, ಕೊರೊನಾ ಬಂದ್‌ ಮೋರೆ ಮುಚ್ಚಿಕಂಡ್‌ 
ಓಡಾಡುವಾಂಗೆ ಆದ್‌ ಅಸ್ಪ! ಆಸ್ಪತ್ರೆಗಳ್ಲಿ ಆಪರ್ಸನ್‌ ಮಾಡ್ಕನ ಇಕ್ಟಗ್ಗ ನರ್ಸ್ನ, 
ವಿಜ್ಞಾನಿಗ ಪ್ರಯೋಗ ಸಾಲೆಗಳಿ ಹಾಕಣ್ತಿರುವ ಮೋರೆ ಗವುಸು ಅತ್ವಾ ಈಗ ಎಲ್ಲವು 
ಹೇಳುವಾಂಗೆ ಮಾಸ್ಕ್‌ ಈಗ ಎಲ್ಲವುಕು ಬಂದುಟು. ಈ ಮಾಸ್ಕ್‌ ಇಲ್ಲದೆ ಮನೆಂದ 
ಹೊರುಡುವಾಂಗೆನೇ ಇಲ್ಲೆ. ಒಂದುವರೆ ಎರ್ಡ್‌ ವರ್ಸದ ಕೂಸುಗ ಕೂಡಾ ಮಾಸ್‌ 

ಸ್‌ ಬೇಕೂಂತ ಹೇಳುವಾಂಗೆ ಆಗುಟ್ಟು. 

ಈ ಮಾಸ್ಕ್‌ಂದಾಗಿ ಕೆಲವರ ಗುರ್ತವೇ ಸಿಕ್ಕುದುಲೆ. ಯಾರ್‌ಂತ ಕಣ್ಣ್‌ ಪಿಳಿ ಪಿಳಿ 
ಮಾಡಿ ನೋಡ್ಕನ ಈ ಮೊಯಿಸಂಗೆ ಗುರ್ತ ಸಿಕ್ಕಿತ್ತೇ೦ತ ಮಾಸ್ಕ್‌ ಜಾರ್ಸಿ ಮೋರೆ 
ತೋರ್ಸೊಕಾದೆ. ದಾರಿಲಿ ಹೋಕನ ಎದ್ರ್‌ ಸಿಕ್ಕಿದ೦ವ ನೋಡಿ ನೆಗಾಡ್ತಾ? ಮೋರೆ 
ತಿರ್‌೦ಟಿಸಿತಾ?ಣ ತೂಂತ ಹೇಳ್ತಾ ಒಂದೂ ಗೊತ್ತೇ ಆದುಲ್ಲೆ. ಅಂವನ ಮೇಲೆ ಸಿಟ್ಸ್‌ ಲಿ 
ಕಾಂಕ್‌ರ್ಸಿ ಉಗಿವ ಹಾಂಗೂ ಇಲ್ಲೆ. ಬಾನ ನೋಡಿ ಉಗ್ಗರೆ ತನ್ನ ಮೋರಗೇ 
ಬೀಳ್ಲೂಂತ ಹೇಳುವಾಂಗೆ, ಉಗ್ದರೆ ಮಾಸ್ಕ್‌ ಒಳೆಗೇ ನಮ್ಮ ಮೋರೆ, ಮೀಸೆಗೇ 
ಅಂಟಿಕಂಬೊದು. ಈಗ ಮೂಕುಗೂ ಹೆಚ್ಚಿ ಕೆಲ್ಸ ಇಲ್ಲೆ. ಪಾರ್ಕ್‌ಲಿ ತಿರ್ಗಾಡ್ಕನ 
ಹೂಗಳ ಪೊರ್ಮಳನೂ ಬಾದುಲ್ಲೆ. ಚರಂಡಿನ ನಾತನೂ ಗೊತ್ತಾದುಲ್ಲೆ. ಸೀತ ಗೀತ 
ಆದರೆ ಅದರೊಳೆಗೇ ಸೀನೊಕು. ನೆಗ್ಗಿನ ಮೇಲೆ ಎಳ್ಸ್‌ ಸ್ಟಾಕ್‌ ಮಾಡಿಕಣೊಕು. ಕಪನ, 
ಗುಟ್ಕನ ನುಂಗಿಕಣಕು. ನಾವು ಬುಟ್ಟ ಉಸುರುನ ನಾವೇ ಎಳ್ಳಣಕು. ಹೊರೆಗೆನ ಸುದ್ದ 
ಗಾಳಿನ ಉಸುರಾಡುವಾಂಗೇ ಇಲ್ಲೆ. ಈ ಮಾಸ್‌ ೦ದಾಗಿ ಸೀನಣ್ಣಂದರಿಗೆ, 
ಗಣಿಗಾರಿಕೆಯವುಕೆ ತುಂಬಾನೆ ಕಸ್ಟ!? 

ಈಗೆಲ್ಲಾ ಮಾಸ್ಕ್‌ ಹಾಕಣದೆ ಎಲ್ಲೂ ಹೊರೆಗೆ ಹೋಕೇ ಬೊತ್ತಲೆ! ಇದ್‌ ಬಾರೀ 
ಕಸ್ಟ ಕಾಂಬೊದು ಗೂಡಗಳಿಗೆ. ಅವು ಮಾಡ್ಬ ಮೇಕಪ್‌, ಲಿಪಿ ನಿಕ್‌ ಒಂದೂ ಕಾಂಬೊದೇ 
ಇಲ್ಲಲ. ಕೆಲವು ಗೂಡೆಗ ಹೋಗಿ ಮಾಸ್ಕ್‌ ಮಾರವರೊಟ್ಟಗೆ ತುಟಿ ಕಾಂಬಂತ 
ಮಾಸ್ಕ್‌ ಉಟ್ಟೋಂತ ಕೇಳ್ಲೊಗಡ!। ಇನ್ನು ಅವಿ ಚೂಡಿಗೋ, `ಹಾಳಿವ ಜೋಡಿಗೋ 
ಮೇಜ್‌ ಆಗುವ ಮಾಸ್‌ ಗ ಕೂಡಾ ಈಗ ಮಾರ್ಕೆಟಿಗೆ ಬಂದುಟುಗಡ! ಈಗ 

ಸ್ಕ್‌ ಗಳ್ಬೇ ಹಾತ್‌ ಯಾಪಾರ. ಇಪ್ಪತ್ತ್‌ ರೂಪಾಯಿಂದ ಐನೂರು, ಸಾವ 
pe Bk ಮಾಸ್ಕ್‌ಗ ಉಟ್ಟುಗಡ। ಕೆಲವರ ಮಾಸ್ಕ್‌ಲಿ ವೆಂಟಿಲೇಟರ್‌ ನಾಂಗೂ 
ಏನೋ ಒಟ್ಟೆಗ ಉಟ್ಟು. ಒಟ್ಟಾರೆ ತರಾವರಿ ಬಣ್ಣ ಬಣ್ಣದ ಮಾಸ್ಕ್‌ ಗಳೇ ಮಾಸ್ಕ್‌ ಗ 
ಈಗೀಗ ಬೆಳ್ಳಿನ. ಚಿನ್ನದ ಮಾಸ್‌ ಗಳನೂ ತಯಾರ್‌ ಮಾಡಿಕೆ ಸುರುಮಾಡಿಯೊಳೊಂತ 
ಸುದ್ದಿ ಉಟ್ಟು ವ “ತ್‌ * ಹಾಕಾಟಂದಾಗಿ ಗುಲಾಬಿ ಬಣ್ಣದ ಕೆನ್ನೆ, ತೊಂಡೆಹಣ್ಣ್‌ 
ತೇಜು ತುಟಿ, ಸಂಪಿಗೆ RS ಮೂಕು, ಮಲ್ಲಿಗೆ ಜ್‌ 


ಹತ್ರಾ ಹಾಸ 


ಹಲ್ಲ್‌ ಗಂತ ಗೂಡೆಗಳ ವರ್ಣಿಸುವ ಕವಿಗೆಲ್ಲಾ ಸುಮ್ಮನೆ ಅವರ ಮಾಸ್ಕ್‌ ನ ಬಣ್ಣಗಳನೇ 
ನೋಡಿಕಾಗುಟ್ಟು! 

ಮಾಸ್ಕ್‌ ಹಾಕುದರ ಬಗ್ಗೆ ಸರ್ಕಾರಂದ ದಿನಕೊಂದು ಕಾನೂನು! ಬೈಕ್‌, ಕಾರ್ಲಿ 
ಒಬ್ಬನೇ ಹೋಕನ ಮಾಸ್ಕ್‌ ಹಾಕೊಕೂಂತ ಇಲ್ಲೇಂತ ಒಮ್ಮೆ ಹೇಳೆ, ಮರ್‌ ದಿನ 
ಒಬ್ಬನೇ ಇರ್ಲಿ ಅರ್ದನೇ ಇರ್ಲಿ ಮಾಸ್ಕ್‌ ಹಾಕೊಕೇಂತ ರೂಲ್ಸ್‌ ಮಾಸ್ಟ್‌ 
ಹಾಕದವುಕೆ ಸಾವ್ರ ರೂಪಾಯಿ ದಂಡ ಇದ್ದದ್‌ ಮತ್ತೆ ಇನ್ನೂರ ಐವತ್ತಕ್ಕೆ ಇಳ್ತ್‌! 
ಅಂತೂ ಇಂತೂ ದುಡ್ಡು ಮಾಡೊವ್ಕೆ ಒಂದು ದಾರಿ ಅಸ್ಟೆ? ಇನ್ನು ಮಾಸ್ಕ್‌ ಹಾಕುವ 
ಜನರೋ, ಕೆಲವು ಜನ ಮಾಸ್ಕ್‌ ಮೋರೆಗೆ ಬಿಗ್ಸ್‌ ಬೊಳುಗೆ ಹೊರ್ಟರೆ ಹಿಂಬೊತ್‌ 
ಮನೆಗೆ ಬಾಕನ ಮುಟ್ಟ ಹಂಗೇ ಇದ್ದದೆ. ಅವು ಬುಟ್ಟ ಉಸುರ್ನೇ ಉಸುರಾಡಿ 
ಉಸುರಾಡಿ ಸರೀರಲಿ ಆಮ್ಲ ಜನಕದ ಕೊರ್ತೆಂದ ಆಸ್ಪತ್ರೆಗೂ ಸೇರೊವು ಒಳೊ. 
ಇನ್ನು ಕೆಲವು ಕೊರೊನಾಕ್ಕೆ ಹೆದ್ರಿ ಮನೆ ಬಾಗ್ಸ್‌ ಗೆ ರಂಗೋಲಿ ಹಾಕ್ಕನೂ ಮಾಸ್ಕ್‌ 
ಬಿಗ್ಟ್‌ ಕಂಡೇ ಇದ್ದವೆ. ಮನೆ ಜಗ್ಗಿಲಿ ಓಡ್ಕಾಡ್ಕನೂ ಮಾಸ್ಕ್‌! ಅಂಗಳಲಿರುವ 
ಹೂಗಳ ಕೊಯ್ಯಕನೂ ಮಾಸ್ಕ್‌! ಹಳ್ಳಿಗಳ್ಲೂ ಒಬ್ಬನೇ ತೋಟಕೆ ಹೋಕನೂ, ಆಚೀಚೆ 
ತಿರ್ಗಾಡ್ಕನೂ ಮಾಸ್ಕೇ ಮಾಸ್ಕ್‌! ಈ ಮಾಸ್ಕ್‌ ಗಳ ಹಾಕಿ ಹಾಕಿ ಕೆಲವರ ಮೂಂಕು 
ಚಪ್ರಿ ಆಗುಟು ! ಮೋರೆ ಮಾಸ್ಕ್‌ ನಸ್ಪಗಲ ಚೀನದವರ ಮೂತಿನಾಂಗೆ ಕೆಂಪಾಗುಟ್ಟು! 
ಬೀಸುವ ಗಾಳಿಲಿ ವೈರಾಣು ಇರ್ದುಲೇಂತ ತಿಳ್ಳವು ಹೇಳ್ರೂ ಮೊಂಯಿಸಂಗೆ ಈ 
ಕೊರನದ ಹೆದ್ರಿಕೆ ತಲೆಗೆ ಅಡ್ರಿ ಹೋಗುಟು. ಈಗನ ಮೊದುವೆಗಳ್ಲಿ ಭಟ್ರ್‌ ಮಂತ್ರ 
ಎಲ್ಲಾ ಹೇಳಿ ಅಕೇರಿಗೆ ನವದಂಪತಿಗ ಇಬ್ಬರೂ ಮಾಸ್ಕ್‌ ಹಾಕುದು ಕಡ್ಡಾಯ, 
ಸಾಮಾಜಿಕ ಅಂತರ ಕಾಪಾಡಿಕಣಕೂಂತ ಉಪದೇಸಮಾಡುವೇ೦ತ ಜನ ತಮಾಸೆ 
ಮಾಡುವೆ! 

ಇನ್ನು ಕೆಲವು ಪಡ್ಡೆ ಹೈದಂಗಳಿಗೆ ಬಿಸಾತೇ ಇಲ್ಲ. ಅಂಗಡಿಗೆ ಹೋಕನೂ ಮಾಸ್ಕ್‌ 
ಇಲ್ಲೆ, ಬೈಕ್ಷಿ ಮೂರು ನಾಕ್‌ ಜನ ಮೇಲೆ ಮೇಲೆ: ಬಿದ್ದ್‌ ಕಂಡ್‌ ಹೋದ್ರೂ ಮಾಸ್ಕ್‌ 
ಇಲ್ಲೆ, ಮಾರ್ಕೇಟಿಗೆ ಜನಜುಂಗುಳಿಲಿ ಹೋದರೂ ಮಾಸ್ಕ್‌ ಇಲ್ಲದ ಬಿರ್ಸರೂ 
ಒಳೊ. ಇನ್ನು ರಾಜಕಾರಣಿಗ ಬಂದರೆ ಕೇಳೊಕೊ ಅವರ ಬೀಲಹಿಡಿಯವುಕೆ 
ಯಾವ ಕಾನೂನೂ ಲಗಾವು ಇಲ್ಲೆ. ಹುಳುಹುಪ್ಲೆಟಿಗೆ ನೆಳ ಮುತ್ತಿಕಂಡಾಂಗೆ ಮುತ್ತಿಕಂಡವೆ. 
ಪುಡಾರಿಗಳ ಮಕ್ಕಳ, ಪಿಳ್ಳಿಕಳ ಮೊದುವೆಗಿದುವೆ ಇದ್ದರಂತೂ ಕೇಳ್ಬೇ ಬೇಡ ಮಾಸ್ಕೂ 
ಇಲ್ಲೆ ಅಂತರನೂ ಇಲ್ಲೆ ಬೆ೦ತರನೂ ಇಲ್ಲೆ ,ದೇವ್ರೇ ಕಾಪಾಡೊಕು. 

ಈ ಮಾಸ್ಕ್‌ಂದ ಕೆಲವು ಜನಕೆ ಒಳ್ಳ ಉಪಕಾರನೂ ಉಟ್ಟು, ಯಾರಿಗಾರ್‌ 
ಸಾಲಕೊಡಿಕೆ ಇದ್ದರೆ ಅವು ಬಾದು ಕಂಡಾಂಗೇ ಮೋರೆ ಒಂಚೂರೂ ಕಾಣದಾಂಗೆ 
ಮಾಸ್ಕ್‌ ನೊಟ್ಟಿಗೆ ಟುವಾಲ್ನೋ, ಮಪ್ಸರ್ನೋ ಸುತ್ತಿಕ೦ಡರೆ ಆತ್‌ ಗುರ್ತೆ ಸಿಕ್ಕುದುಲ್ಲೆ. 
ಈ ಲಾಕ್‌ ಡೌನ್‌ ಎಲ್ಲಾ ಮುಗ್ಸ್‌ ಹೆಂಡದಲಂಗ್ಗಿ, ವೈನ್ಸಾಪ್‌ ಎಲ್ಲಾ ಓಪನ್‌ ಮಾಡುವೇಂತ 
ಹೇಳ್ಬೇ ಹೇಳ್ಬ್‌ ಬೆಳ್ಳರಿಗೆ ನಾಕ್‌ ಗಂಟೆಂದಲೇ ಕ್ಕೂವೇ ಕ್ಯೂ? ಅಪ್ಪಂಗೆ ಮಕ್ಕಳಿಗೆಲ್ಲಾ 


ಓಲ೦ಗಾದ 


1೨ Tha 
B 9 ಇಂ 
KY) Ww 
BEB 
೫) ೦ ೦ 
b 
ಕಂ 
Xe (ಡಿ IF: 
ಕ್ಸಿ J 
A: 
> 1, 
NP Se 
> > 
»_ ಮು Ye. 
ಆ 1) ತೆ 
DB 
ಸ್‌. 
» KE 
ಈ © 
ಮನೆ ಇ 
೪ ಲೂ ಷ್ಠ 
ಡಾ ನ 
ಣ GQ 
ಇ ಗ್‌ 1 
೯ ಭ್ರ 
ಚ್‌ 
1) Ns: [C3 
ಇ ಉಸ್‌ 
43 
೨ gm 
(3 ಣ್ಕತ ಛಿ 
ಇ ಗ ನ 


೧೨ ಂ 
AY \ 


x A ಮಾಡಿ 
ಕಂಡ್‌ ಟು ಲಿಯ ಲ ಟು NY 


ಇದ್ರಿ 
ANS 
೧ 


» 3 WM 
ಶಿ O 
3 ೪ 
12 £4 
ಸ 
ಇ + 
1 1 
35 ( 
(ನ [3 
He 
ವ್‌ 
KC) 
© Uy 
hy Ww 
೬1೨5 
ಜ್‌ 
1.8೬. 
MS 
ಇ ಲ್ಲಿ 
೫ ಸ್ಸ 
£ A 
© ಕ 
(೨ ಬಣ 
ಡ್ರೆಲ್ಲ 
R 
© 
ಆ) 1 
4 
(ಶ್ಯ 
ಜು ; 
ಸ್ಸ 
a 
ಆ) 1 
w ತ 
© ಕ 
ಕತಿ 
ಗ D 
೪ ೪ 
© - 
೫ 1 


ತ್ರ 
ಬ 


ಮ್ಮ ಜನಾಂಗದವು 
ಅಕಾಡೆಮಿಯಿಂದ ಬರ್ತಾ ಉಟು 


೪ 


ಆನ್‌ ಲೈನ್‌ ಆಫ್‌ ಲೈನ್‌ ಎಲ್ಲಿ ನೋಡ್ರೂ 


ಚಟುವಟಿಕೆಗೆ ನಿರಂತರ 


ಹಿಂದೆ ನ 

ಇದ್ದೂ ಎಲ್ಲ ದೂರ ದೂರ 
ಈಗ ನೋಡಿ ದಿನಂದಿನಕ್ಕೆ 
ಆಗ್ತಾ ಒಳೊ ಬಾರಿ ಹ 
ಒಳ್ಳೆ ಒಳೆ 


ಕಥೆ, ಕವನ, ಲೇಖನ, . 


ಸಾಹಿತ್ಯಗಳ ಶೃಂಗಾರ 


ಅದಕ್ಕೆ ಆಸರೆಯಾಗಿ ಬಂದುಟು ಈಗ 


ತಿಯ ಈ 'ಹಿಂಗಾರ'! 


9 
ಖೇ 


a 
18 
ತ್ಸ 
4 
ಲ 


[ಅ 
4) 
1 
ಇ” 
[ed 
ಟು 
| 
7ನ 
B 
1 
4 
೫ 
1 
ಜ್ಹೆ 


¥ ಜಾಲ್ಲೂರು ಅಂ 


ಅಡ್ಕಾರು ಮನೆ 


ದೂರವಾಣಿ: 974%542944 





ಅರೆಬಾಸೆಲಿ ಪ್ರಕಟ ಆದ ರೂಪಕ ವತ್ತೆ ನಾಟಕ ಪುಸ್ತಕಗಳ ಅವಲೋಕನ 


ಅರೆಬಾಸೆಲಿ ಎಲ್ಲಾ ಬಗೆನ ಸಾಹಿತ್ಯಗ ಪ್ರಕಟ ಆಗೊಳೊ ತೇಳಿಕೆ ಕುಸಿ ಆದೆ. 
ಕರ್ನಾಟಕ ಅರೆಭಾಷೆ ಸಂಸ್ಕತಿ ಮತ್ತು ಸಾಹಿತ್ಯ ಅಕಾಡೆಮಿ ಮೇ 2012್ಲಿ Fk 
ಆದಮೇಲೆ ಕತೆ ಪುಸ್ತಕ, ಪೊದ್ಯ ಪುಸ್ತಕ, ೦08 ನಾಟಕ, ನೆನ್ದುನ ಪುಸ್ತ 
ವೈಚಾರಿಕ ಲೇಖನಗ, 'ಅನುಭವಕತೆಗ. ಆತ್ಮಚರಿತ್ರೆ ತ್ರೆಗ, ಸಂಸ್ಕೃತಿಗೆ ಸಂಬಂಧಿಸಿದ RR 
ಸಂಶೋಧನಾಗಂಥಗ, ಮಹಾ ಪ್ರಬಂಧಗ ಹಿಂಗೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗ 
ಅರೆಬಾಸೆಲಿ ಹೆಚ್‌ ಹೆಚ್‌ ಪ್ರಕಟ ಆಕೆ ಸುರು ಆದ್ಬ್‌ ಜೆನ ಅರೆಬಾಸೆನ ತಿರಿಗೆ 
ನೋಡುವಂಗೆ ಆವುಟು. ಅರೆಬಾಸೆ ಸಾಹಿತ್ಯ ಓದವುಕೆ ಅರೆಬಾಸೆ ಸಾಹಿತ್ಯಲಿ ಪ್ರಕಟ 
ಆದ ತುಂಬಾ ಪುಸ್ತಕಗಳ ಬಗ್ಗೆ ಸಮಗ್ರ ಮಾಹಿತಿ ಇಲ್ಲೆ. ನಾ ಇಲ್ಲಿ ಬರೆವ ಉದ್ದೇಶ 
ಇಷ್ಟರವರೆಗೆ ಅರೆಬಾಸೆಲಿ ಪ್ರಕಟ ಆದ ನಾಟಕ ಪುಸ ಸ್ವಕಗಳ ಮತ್ತೆ ಶ್ರೀ ಯೋಗೀಶ 
ಹೊಸೊಳಿಕೆಯವರ “ಪುಣ್ಯಕೋಟಿ' ಅರೆಬಾಸೆನ ರೂಪಕದ ಬಗ್ಗೆ ನಮ್ಮ ಓದ್‌ಗ್‌ರಿಗೆ 
ಪರಿಚಯ ಮಾಡಿಕೊಡು. 

ಅರೆಬಾಸೆಲಿ ಮಾಡ್ತ ಸುರೂನ ನಾಟಕ (ಅರೆಬಾಸೆಯ ಮೊದಲ ಅಪ್ರಕಟಿತ 
ನಾಟಕ) 

ಸುಮಾರು 1958ರ್ದಿ ಶ್ರೀ ಕೊಳಂಬೆ ಪುಟ್ಟಣ್ಣಗೌಡ್ರು ಬರ್ಬ “ತಾಳಿ' ಅರೆಬಾಸೆಲಿ 
ಮಾಡ್ದ ಸುರೂನ ನಾಟಕ, ಇದರ ಶಾಲೆ ವಾರ್ಷಿಕೋತ್ಸವಗಳಿಗೆ ಮಕ್ಕಳಿಗೆ ಪ್ರಾಕ್ಟೀಸ್‌ 
ಮಾಡ್ತಿ ಆಡಿಸಿದ್ದೊ ಎನ್ನುವ ಮಾಹಿತಿ ಉಟ್ಟು ಆದರೆ ಪುಸ್ತಕ ರೂಪಲಿ ಹೊರಬಾತ್ತೆ. 
ಅದೇ. ರೀತಿಲಿ ಸಾಲೆಗಳ ಸ್ಕೂಲ್ಡೆ ಗಳಿಗೆ ಸುಳ್ಯ ಸುತ್ತ ಮುತ್ತ 'ತುಂಬಾ ಜನ ನಾಟಕಗಳ 
ಬರ್ಟ್‌, ಮಕ್ಕಳಿಗೆ ಹೇಳಿ ಕೊಟ್‌ ಆಡಿದ ಇಟ `ನಾವುಗೆ ಗೊತ್ತುಟು. 

ಅರೆಬಾಸೆಲಿ ಸುರೂಗೆ ಅಚ್ಚಾದ ನಾಟಕ (ಅರೆಬಾಸೆಯ ಮೊದಲ ಪ್ರಕಟಿತ ನಾಟಕ) 

ವಿದ್ವಾನ್‌ಟಿ.ಜಿ. ಮುಡೂರು ಇವು 2015ರ್ದಿ ಬರ್ಬ"ಬೊಳಾಕನ ಮುಗ್‌' ನಾಟಕ 
ಅರೆಬಾಸೆಲಿ ಪ್ರಕಟ ಆದ ಸುರೂನ ನಾಟಕ. ಆಮೇಲೆ ಶ್ರೀಮತಿ ಬೈತಡ್ಕ ಜಾನಕಿ 
ಬೆಳ್ಯಾಪವು 20172 “ಬೆಳ್ಳಿ ಚುಕ್ಕೆಗ' ತೇಳುವ 6 ಸಣ್ಣ ನಾಟಕಗಳ ಸಂಗ್ರಹ ಇರುವ 
ಪುಸ್ತಕನ ಹೊರತಂದೊ. ಅರೆಬಾಸೆನ ಹಿರಿಯ ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ 
ಅರೆಬಾಸೆ ಸಾಹಿತ್ಯಲಿ ಪದ್ಯಗಳಂದೊಳು ನಾಟಕವೆ ಸುರೂಗೆ ಬಂದದ್‌.1958ರ ಕೊಳಂಬೆ 
ಪುಟ್ಟಣ್ಣಗೌಡ್ರ “ತಾಳಿ” ನಾಟಕದ ರೀತಿಲಿ ಅಂದ್‌೦ದಲೇ ಶಾಲಾ ವಾರ್ಷಿಕೋತ್ಸವಗಳಲ್ಲಿ 
ಅಲ್ಲಲ್ಲಿ ಕೆಲವು ಜನ ನಾಟಕಗಳ ಬರ್ಬ್‌ ಮಕ್ಕಳ ಮೂಲಕ ಪ್ರದರ್ಶನ ಮಾಡ್‌ತ್ತಿದ್ದ 
ಎಂಬ ವಿಷಯ ಹಿರಿಯವರಂದ ಕೇಳಿ ಪಡ್ಕೊಂಡೊಳೆ.ಆದರೆ ಯಾರು ಅದರ 
ಪ್ರಿಂಟ್‌ ಮಾಡದೆ ಅದರಷ್ಟಕೆ ನಮ್ಮಂದ ಕಣ್ಮರೆ ಆದ್‌ ಅರೆಬಾಸೆಗೆ ದೊಡ್ಡ ನಷ್ಟ 

ವಿಷಾದದ ಸಂಗತಿ ತೇಳಿರೆ ಇಷ್ಟರವರೆಗೆ ಅರೆಬಾಸೆಲಿ ಪ್ರಕಟ ಆದ ನಾಟಕಗ ಬರೆ 
ಎರಡ್‌. ತುಂಬಾ ಜನ ಅರೆಬಾಸೆ ಸಾಹಿತಿಗ ನಾಟಕಗಳ ಬರ್ದೊಳೊ. ನಾಟಕ ಜನ೦ಗಳ 


೨115.55 60/--- ಕ್ಷಣ 


ಮುಟ್ಟುವಒಂದು ಪ್ರಬಲ ಮಾಧ್ಯಮ. ಅವುಗಳ ಪ್ರಕಟ ಮಾಡ್ರೆ ಅರೆಬಾಸೆ ಸಾಹಿತ್ಯ 
ಇನ್ನೂ ಹೆಚ್ಚ್‌ಗಟ್ಟಿ ಆದೆ. ಇತ್ತೀಚೆಗೆ ಅರೆಬಾಸೆ ಅಕಾಡೆಮಿಯವು ರಷ್ಯದ ನಾಟಕಕಾರ 
ಸೋಜಾ "ಗೋಗೋಲ್‌ ಇವು ಬರ್ಟ್‌ ಇಂಗ್ಲೀಷ್‌ಗೆ ಅನುವಾದ ಆದ "ದಿ 

ಇನ್ಸ್‌ಪೆಕ್ಟರ್‌ ಜನರಲ್‌' ಇದರ ಕೆ ವಿ ಸುಬ್ಬಣ್ಣ "ಹಾಗೂ ಕೆ ವಿ ಅಕ್ಷರ ಕನ್ನಡಕ್ಕೆ ತಂದೊ. 
ಅದರ ಜಯಪ್ರಕಾಶ್‌ ಕುಕ್ಕೆಟ್ಟ ಇವು ಅರೆಬಾಸೆಗೆ ಅನುವಾದ ಮಾಡಿ “ಸಾಹೇಬರು 
ಬ೦ದವೆ' ಅಂತ ಹೆಸ್ರ್‌ ಕೊಟ್ಟೊಳೊ. ಹೆಸ್ರ್‌ವಾಸಿ ನಿರ್ದೇಶಕ ಜೀವನರಾಂ ಸುಳ್ಯ 
ಇವರ ನಿರ್ದೇಶನಲಿ ನಾಟಕ ತರಬೇತಿನೂ ಆವುಟು. ಇದಕ್ಕಿಂತ ಹಿ೦ದೆ ಮೋಹನ್‌ 
ಸೋನಾ ಇವು ಶ್ರೀ ಪೂರ್ಣಚಂದ್ರ ತೇಜಸ್ವಿಯವರ “ಕರ್ವಾಲೋ' ನಾಟಕನ 
ಅರೆಬಾಸೆಗೆ ಅನುವಾದ ಮಾಡಿ ತರಬೇತಿಕೊಟ್ಟು ಪ್ರದರ್ಶನ ಮಾಡೆಳೊ. ಆದರೆ ಅವು 
ಆ ನಾಟಕನ ಪ್ರಿಂಟ್‌ ಮಾಡ್ತೆ 'ಅದೇ ರೀತಿ ಅರೆಬಾಸೆ ನಾಟಕ ಲೋಕಲಿ ಈಗ 
ಮಿಂಚಿಕಂಡ್‌ ಇರುವ ಇನ್ನೊಬ್ಬ ಪ್ರತಿಭಾವಂತಕಲಾವಿದ ಸುಧೀರ್‌ ಏನೆಕಲ್‌. 
“ಕಲಾಮಾಯೆ, ಸಾಂಸ್ಕೃತಿಕ ಸಂಸ್ಥೆ ಹುಟ್ಟು ಹಾಕಿ ರಂಗಭೂಮಿ ಮತ್ತೆ ಕಲಾ ಕ್ಷೇತ್ರಲಿ 
ಕೆಲ್ಲ ಮಾಡುವ ಸುಧೀರ್‌ "ಒಂದಾನೊಂದು ಕಾಲಲಿ' ಮತ್ತು "ಒಟ್ಟಿಗೆ ಒಳೊ' 
ಅರೆಬಾಸೆ ನಾಟಕಗಳ ಬರ್ದೊಳೊ. 

ಅರೆಬಾಸೆಲಿ ಪ್ರಕಟಆದ ನಾಟಕ ಪುಸ್ತಕಗ 

“ಬೊಳ್ಬಾಕನ ಮುಗ್‌' 

ಏದ್ವಾನ್‌ಟಿ.ಜಿ. ಮುಡೂರು ಇವು ಸುಮಾರ್‌ 1956ರ್ದಿ ಬದ್ದ ಪ್ರಹಸನಗಳ ಅರೆಬಾಸೆ 
ಅಕಾಡೆಮಿಯವು 2015್ದಿ ಪ್ರಕಟಮಾಡ್ಬೊ. ಈ ಪ್ರಹಸನ ಪುಸ್ತಕಕ್ಕೆ “ಬೊಳ್ಬಾಕನ 
ಮುಗ್‌' ಎಂಬ ಹೆಸ್ರ್‌ ಕೊಟ್ಟೊಳೊ. ಅಂದ್‌ನ ಅಕಾಡೆಮಿ ಅಧ್ಯಕ್ಷ' ಶ್ರೀ ಕೊಲ್ಕದ 
ಗಿರೀಶ್‌ವು ಇದರ ಬಗ್ಗೆ ಹಿಂಗೆ ಹೇಳೆಳೊ “ ಇದ್‌ ದಕ್ಷಿಣಕನ್ನಡ ಗ್ರಾಮೀಣ ಅರೆಭಾ ಜರ 
ಸಾಂಸ್ಕೃತಿಕ ಜೀವನದ. ಒಂದು ನೋಟ” ಒಟ್ಟು 59 "ಪುಟಇರುವ ಈ ಪುಸಕಲಿ ಒಟ್ಟು 
9 ದೃಶ್ಯಗ ಒಳೊ. ಲೇಖಕರ್‌ ಇದರ ಒಂದು ಪ್ರಹಸನ ಅಂತ ಕದ್ದರೂ ಇದು 
ಒಂದು ನಾಟಕ ಪುಸ್ತಕ. ಅವರೇ ಹೇಳುವ ಪ್ರಕಾರ ಇದ್ದಿ ಸಮುದಾಯದ ಸಜೀವ 
ಚಿತ್ರಣ ಉಟ್ಟು. ಗ್ರಾಮೀಣ ಆಡುಮಾತಿನ ಸೊಗಡು ಉಟ್ಟು. ಇದ್ದಿ ಆಟ, ಕೂಟ, 
ಬೇಟೆ, ಕಂಬಳ, ಅಂಕ, ಆಯನ ಎಲ್ಲಾ ಉಟ್ಟು. ಗರತಿ ಗಯ್ಯಾಳಿಗಳ ಹೊಂಚು 
ಮಿಂಚು, ಭೂತ ಪ್ರೇತಗಳ ಕಟ್ಟೆ ಪುರಾಣ, ಮದುವೆ ಮನೆ ಗದ್ದಲ, UG ಅಲ್ಲಲ್ಲಿ 
ಹಾಸ್ಕವೂ ಉಟ್ಟು ಜೊತೆಗೆ ಗಂಭೀರವಾದ ವಿಷಯಗಳನೂ ಪ್ರಸ್ತಾಪ ಮಾಡೆಳೊ, 

ಈ ಸಾಮಾಜಕ ನಾಟಕ (ಪ್ರಹಸನ) ವು ನಮ್ಮ 1956ರ ಕಾಲ ಘಟ್ಟಕ್ಕೆ ತಕ೦ಡ್‌ 
ಹೋದೆ. ಒಟ್ಟು 12 ಪ್ರಮುಖ ಪಾತ್ರಇರ್ವ ಈ ನಾಟಕಲಿಗ ಒಂದು ಗ್ರಾಮೀಣ ಪರಿಸರದ 
ಎಲ್ಲಾ ಮನಸ್ಥಿತಿನ ಹೊಂದಿರುವ ಜನಗಳ ಪ ಪ್ರಾತಿನಿಧಿಕ ಎ೦ಬ ರೀತಿಲಿ ಅದು ಉಟ್ಟು, 
ಈ ನಾಟಕದ ಇನ್ನೊಂದು ವಿಶೇಷ ಅಂತ ಹೇಳ್ತೆ ಕೆಲವು ಪಾತ್ರಗ ಸ್ಟೇಜ್‌ ಮೇಲೆ 
ಬರದೇ ಇದ್ದ್‌ರೂ, ನಮ್ಮ ಕಲ್ಪನೆಗೆ ಬಂದವೆ. ಇದಲ್ಲಿ ಮುಖ್ಯ ಪಾತ್ರಗ ತಿಮ್ಮಪ್ಪ 
ಮಾಸ್ಟ್ರು ಭಟ್ರು ಭಟ್ಟನ ಹೆಣ್‌ ಹಾರ್ರಿ, (ಭಟ್ಟಂಗೆ ಹಾರಂವ ಅಂತ ಸಹ ಅರೆಬಾಸೆಲಿ 
ಹೇಳುವೆ). ಮೊಂಟನ ಹೆಣ್‌ ಮೊಂಟ, ಮದ್ದಳೆ ಆಚಾರಿ, ತಾಳಿ ಕಟ್ಟ್‌ಸಿ ಕಂಡ 


ಹಿ೦ಗಾರ 


ಗ೦ಗಜ್ಜಿ. ಈ ನಾಟಕಲಿ ಹಾಸ್ಕ ಮತ್ತು ಯಕ್ಷಗಾನ ಗೀಳ್‌ ಇರುವ ನಂದನ ಪಾತ್ರ 
ವಿಶೇಷವಾಗಿ ನಮ್ಮ ಗಮನ ಅತ್ರ ಕಡೆ ಹೊವಾಂಗೆ ಮಾಡ್ದೆ. ಇವರ ಭಾಷೆ ಸರಳ, 
ಆದರೆ, ಅರ್ಥ ಗರ್ಭಿತ ಮತ್ತು ಪ್ರಾಸಭರಿತ “ಇದ್ದ್‌' ಸ್ಟೇಜ್‌ ಮೇಲೆ ಪ್ರದರ್ಶನಕ್ಕೆ ಒಳ್ಳೆ 
ನಾಟಕ. ಊರ್‌ಲಿ ಬೇರೆ ಬೇರೆ: ಜಂಬರಲಿ ನಡೆವ ಘಟನೆಗ, ಕುಡುಕರ ಡಹಟರಾಟಗ 
ಬೇಟೆನ ಹುಚ್ಚುಗ, ಮದುವೆ ಮನೆಗಳ ಗಡಿಬಿಡಿಗ, ಹಿಂಗೆ ಒಳ್ಳೆ ರೀತಿಲಿ ಎಲ್ಲಾ 
ವಿಷ್ಠಗಳೂ ಇದಲ್ಲಿ ಉಟ್ಟು. 

ಈ ನಾಟಕದ ಹೀರೋ ಮಂಜ. ಇಡೀ ನಾಟಕಲಿ ಅಂವ ಯಕ್ಷಗಾನದ ಪದ 
ಹಾಡಿಕಂಡೇ ಇರ್ದು. ಅವನ ಅನುಕರಿಸಿಕೆ ಇನ್ನೊಬ್ಬ ನಂಜ. ನಂಜನ ಅಪ್ಪ ಒಬ್ಬ ರಸಿಕ 
ಮತ್ತೆ ಬೇಟೆ ಹುಚ್ಚಿನ ಜನ. ನಾಗಪ್ಪನ ಹೆಣ್ಣ್‌ ಶಿವಮ್ಮ ಬಾರೀ ಜಾಣಾಕ್ಷಿ "ಹೆಣ್ಣ್‌ 
ಸೊಂಪ ಮತ್ತು ಸೊಂಪ ಪನ ಹೆಣ್ಣ್‌ಗೌರಿ ನೆರೆ ಮನೆವು. ಮೋಂಟ ಒಬ್ಬ ಪೆದ್ದ ಹುಡ್ಗ, 
ಕುಶಲ ಒಬ್ಬ ಉದಾಸೀನದ ಮೂತಿ. ಇವನ ದೋಸ್ತಿ ಕುಕ್ಕ. ಶಿನ ಒಬ್ಬ ಕೋಳಿ ಕಟ್ಟದ 
ಹುಚ್ಚುನ ಮೊನ್ನ. ಸೂರಯ್ಯ ಇನ್ನೊಬ್ಬ ಭೀಷ್ಮ ಕಾಮಿ ಕುಟುದ್ಲಿ ಅಂವ ಎತ್ತಿದ ಕ್ಕ 
ದಾನದ ಒಬ್ಬ "ದಳ್ಳಾಲಿ, ಜೊತೆಗೆ 'ಜಂಬರ ಸುಧಾರಣೆ ಮಾಡುವ ಜನ. ಎಲ್ಲಾ 
ಹಳ್ಳಿಲೂ ಇವನಂತವು ಒಬ್ಬ ಇಬ್ಬರು ಇದ್ದವೆ. ಬೀಡಿ, ಸಿಗರೇಟ್‌ ಕುಡಿತ ಇವುಕೆ ಬೇಕೆ 
ಬೇಕು. ಈ ನಾಟಕದ ಎಲ್ಲಾ ಪಾತ್ರಗಳಿಗೆ ಟಿಜಿ ಮುಡೂರು ಇವು ಜೀವ ತುಂಬೆಳೊ. 

ಬೆಳ್ಳಿ ಚುಕ್ಕೆಗ 

ಬೈತಡ್ಕ ಜಾನಕಿ ಬೆಳ್ಳಪ್ಪ ಇವರ ಅರೆಬಾಷೆ ನಾಟಕ ಸಂಕಲನ "ಬೆಳ್ಳಿ ಚುಕ್ಕೆಗ'. 
ಅಕಾಡೆಮಿ ಗೌರವ ಪ್ರಶಸ್ತಿ ಪಡ್ಕಂದ ಜಾನಕಿ ಬೆಳ್ಳಪ್ಪನವು ಅರೆಬಾಸೆ ಮತ್ತು ಗೌಡ 
ಜನಪದ ಸಾಹಿತ್ಯಕ್ಕೆ ಒತ್ತ್‌ಕೊಟ್ಟ a ಸಂಸ್ಕೃತಿಗೆ ಸಂಬಂಧಿಸಿದಂಗೆ "ಹಸೆಮಣೆ' 
ಮತ್ತೆ "ಅಕ್ಷಯ' ಮೂಗ ಎರ್ಡ್‌ ಪುಸ್ತಕಗಳ ಬರ್ದೊಳೊ. ಇವರ “ಬೆಳ್ಳಿ ಚುಕ್ಕೆಗ' 
ನಾಟಕ ಸಂಕಲನನ 2017ರ್ದಿ ಅರೆಬಾಸೆ ಅಕಾಡೆಮಿಯವು ಪ್ರಕಟ ಮಾಡ್ಬೊ. ಇದೆ 
ಅ೦ದಿನ ಅಧ್ಯಕ್ಷ ಕೊಲ್ಕದ ಗಿರೀಶ್‌ ಅವು ನಾಲ್ಕ್‌ ಮಾತ್‌ ಬರ್ದ್‌ ಕೃತಜ್ಞತೆ ಸಲ್ಲಿಸೆಳೊ. 
ಇದ್ಕೆ ಯಾರಿಂದಲೂ ಇವು ಮುನ್ನುಡಿ ಬರ್ಲಿತ್ತಿಲೆ. ಒಟ್ಟು 82 ಪುಟ ಇರುವ ಈ ನಾಟಕ 
ಪುಸ್ತಕಲಿ ಒಟ್ಟು 6 ಸಣ್ಣ ನಾಟಕಗ ಇದ್ದ್‌. ಇದರ್ದಿ 5 ನಾಟಕಗ ಇತಿಹಾಸ ಆಧಾರಲಿ 
ರಚನೆ ಇದ್ದರೆ, "ಗೂಡೆಗಳೆ ಸಿಕ್ಕುದುಲೆ', ಕೊನೆ ನಾಟಕ ಸಾಮಾಜಿಕ ವಿಷಯದ ಮೇಲೆ 
ಉಟ್ಟು, 

ಲೇಖಕಿಯವರ ಮಾತ್‌ಗಳ್‌ಲಿ ಹೇಳ್ದಾದರೆ “ಹಿಂದಿನ ಕಾಲದ ಜೀವನ ಶೈಲಿನ 
ಕಣ್ಣುಂದೆ ತಂದ್‌ ಬರ್ನದ್‌?” ಅಂದ್‌ ನ ಜನರ ಪ್ರಾಮಾಣಿಕತೆ, ನೇರ ನುಡಿ, ರೈತ 
ಹೋರಾಟಗಾರರಧೈರ, ಮಳೆಗಾಲಲಿ ಕಾಡ್‌ಲಿ, ತೋಟಲಿ ಉಂಬುಳು ಕಾಟ, ಪ್ರಾಣಿಗಳ 
ಬಯಇಂತ ವಿಷಯಗಳ ಇತಿಹಾಸದ ಗಟನೆಗಳೊಟ್ಟಿಗೆ ಸೇರ್ಸಿ ಬರ್ಬಅವರ ಶೈಲಿ 
ಬಾರೀ ಲಾಯಿಕ್‌ ಉಟ್ಟು, ಇದ್ಲಿ ಇರುವ ಐತಿಹಾಸಿಕ ನಾಟಕಗಗ ತೇಳ್‌ರೆ “ಕಿತ್ತೂರು 
ವೀರನಾರಿ', "ರೈ ತದಂಗೇಲಿ ಗುಡ್ಡೆಮನೆ ಅಪ್ಪಯ್ಯಗೌಡ', “ವಣ್‌ಕೆ ಓಬವ್ವ, "ಭಾರತದ 
ಕೋಗಿಲೆ ಸರೋಜಿನಿ ದೇವಿ ನಾಯ್ಡು' ಮತ್ತೆ "ಮಹಾರಾಣಿ ಕೆಂಪ. ನಂಜಮ್ಮೃಣ್ಣಿ 
ಒಡೆಯರ್‌". ಇಲ್ಲಿ ಬರುವ ಎಲ್ಲಾ ಐತಿಹಾಸಿಕ ವೈಕ್ತಿಗಳ "ಬೆಳ್ಳಿ ಚುಕ್ಕೆಗ' ಅಂತ ಹೇಳುವ 
ರೀತಿಲಿ ಚಿ ತ್ರಿಸೆಳೊ. ಶಾಲೆ ಮಕ್ಕಳಿಗೆ ಅವರ ಶಾಲೆಗಳ ವಾರ್ಷಿಕೋತ್ತವ ಮತ್ತೆಇತರ 


ಸಾಂಸ್ಕೃತಿಕ ಕಾರ್ಯಕ್ರಮಗಳ್‌ಲಿ ಅತಿ ಕಡಿಮೆ ಅಂದರೆ ಅರ್ಧಗಂಟೆ ಸಮಯಲಿ 
ಆಡಿ ತೋರ್ಲಿಕೆ ಈ ನಾಟಕಗ ಬಾರಿ ಒಳ್ಳೆದ್‌. ಎಲ್ಲಾ ನಾಟಕಗಳ ಸಂಭಾಷಣೆಗ ಬಾರೀ 
ಸರಳ ರೀತಿಲಿ ಇದ್‌, ಒಂದು ಸವಿಸ್ತಾರವಾದ ಇತಿಹಾಸದ ಘಟನೆನ ನಾಟಕ ರೂಪಲಿ 
ಕಟ್ಟಿ ಕೊಟ್ಟೊಳೊ.' ಇದ್ಲಿ ಇರ್ವ ಇನ್ನೊಂದ್‌ ಸಾಮಾಜಿಕ ನಾಟಕ "ಗೂಡೆಗಳೆ 
ಸಿಕ್ಕುದುಲೆ', ಇ ಇದ್‌ ಒಂದು ಅರಬಾಸೆನ ಒಳ್ಳೆ ಹಾಸ್ಯ ನಾಟಕ ಅಂತೇಳಿ ಹೇಳಕ್‌ 
ಆದರೆ ನಾಟಕದ ಸ್ಪರೂಪಲಿ ಏನೋ ಕೊರತೆ ಇದ್ದಂಗೆ ಕಂಡರೂ ಘಮ ಅಕಾ 
ಪರಿಸ್ಥಿತಿನ ಲಾಯಿಕ್‌ಲಿ ಹೇಳೆಳೊ. ಇವರ "ಕಿತ್ತೂರು ಚೆನ್ನ ' ನಾಟಕಲಿ ಲಾವಣಿ 
ಪದಗಳ ಸೇರ್ಲೆಳೊ. ಅರಬಾಸೆಲಿ ಸುರೂಗೆ ೮ ಾವಣಿ ಪದಗಳ ಬದ್ದ ಗೌರವ ಬಹುಶಃ 
ಇವುಕೇ ಸಿಕ್ಕೂಕು. ಈ ನಾಟಕಲಿ ಪದ್ಯವೇ ನನನ ನ ಮೂಡಿ 'ಬಂದುಟು. ಇದ್ದಿ 
ಕೋಲಾಟ ಪೊದ್ಯಗಳೂ ಒಳೊ. ಈ ನಾಟಕದ ನಿರೂಪ € ಒಂದು ಹೊಸತನನ 
ಹುಟು ಹಾಕಿಟು. ಈ ನಾಟಕಗಳ್‌ಲಿ EE ತ ಮಹತ್ವ ಉಟ್ಟೊ. 
ಪೊದ್ಯಗಳಿಗೂ ಅಷ್ಟೇ ಮಹತ್ವ ಕೊಟ್ಟೊಳೊ. ಶ್ರೀಮತಿ ಜಾನಕಿಯವು ಅರೆಬಾಸೆಲಿ 
ನಾಟಕಗಳ ಬರ್ಟ್‌ ಬಾಸೆಗೆ ದೊಡ್ಡ ಕೊಡುಗೆ ನೀಡೆಳೊ. 

ಅರೆಬಾಸೆ ರೂಪಕ, "ಅರೆಬಾಸೆ ಪುಣ್ಯಕೋಟಿ' 

ಅರೆಬಾಸೆಲಿ ಬಂದ ಸುರೂನ ಮತ್ತೆ ಒಂದೇ ಒಂದು ಪ್ರಕಟ ಆದ ರೂಪಕ ತೇಳ್ರೆ 
ಯೋಗೀಶ ಹೊಸೊಳಿಕೆಯವರ ಕನ್ನ ಡಂದ ಅನುವಾದ ಮಾಡ್ಬ ಜನಪದ ಕಾವ್ಯ 
“ಅರೆಬಾಸೆ ಪುಣ ಕೋಟಿ”. ಇದ್‌ 20190 ಕಿರಣರಂಗ ಅಧ್ಯಯನ ಸಂಸೆ ಸಪ ಪ್ರಕಾಸನದ 
ಹೆಸ್‌ರ್‌ಲಿ ಪ್ರಕಟ ಆವುಟು. ಪುಣ್ಯ ಕೋಟಿ ಕತೆ ಕೇಳದ ಕನ್ನ ಡದ ಜನರೇ ಇರ್‌ಕಿಲೆ 
ಅಂತ ಹೇಳ್‌ರೆ ವಿಶೇಷದ ಮಾತಲ್ಲ. ಇಂತ ಜನಪದ ವದನ ಅರೆಬಾಸೆಲಿ ಬರ್ಡ್‌ ಆ 
ಕಾವ್ಯದ ಪೊರ್ಲುನ ಜಾಸ್ತಿ ಮಾಡೆಳೊ. ಕಾಲಿ 16 ಪುಟ ಇರುವ ಈ ಸಣ್ಣ ಪುಸ್ತ ಸಕಲಿ 
ಕಿ ಹೊಸತನ ಉಟ್ಟು ಪುಣ್ಯಕೋಟಿ ಕತೆನ ಚಿತ್ರರೂಪಲಿ ಸಹ ಇದ್ದಿ "ನೋಡಕ್‌. 
ಯೋಗೀಶರೇ ಹೇಳಿ ಕ೦ಡಂಗೆ, ಇದ್‌ ಅವು ರೂಪಕ ಮಾಡಿಕೆ ಬೇರೆ ನಿರ್ದೇಶಕರಿಗೆ 
ಕೊಡಿಕೆ ಬರ್ಬದ್‌. ಮೂಲ ಕತೆಗೆತೊಂದರೆ ಆಗದಂಗೆ ಚೌಕಿ ಮೇಲಿ ರೈಸುವಂಗೆ 
ರಚನೆ ಮಾಡೆಳೊ. ಇದ್‌ ಅರೆಬಾಸೆ ಸಾಹಿತ್ಯಲಿ ಮೂಡಿಬ೦ದ ಸುರೂನ ನೃತ್ಯರೂಪಕ. 

ಈ ಜನಪದ ಕಾವ್ಯ ಕನ್ನಡ೦ದೊಳು ಅರೆಬಾಸೆಲಿ ಲಾಯಿಕ್‌ ಇದ್ದಂಗೆ 'ಕ೦ಡದೆ. 
ಈ ಕತೆನ ನಾಯಕಗೊಲ್ಲ ಹ ಗೌಡ ಒಬ್ಬ ದನ ಕಾಯಂದ. ಅವಂದ್‌ 
ಗ್ರಾಮ್ಯ ಭಾಷೆ ಆದ ಕಾರಣ ಅರೆಬಾಸೆ ಈ. ಕತೆಗೆ ಕನ್ನಡಂದೊಳೂ. ಲಾಯಿಕ್‌ 
ಹೋಲಿಕೆ ಆದೆ. ಪುಣ್ಯಕೋಟಿ ಕತೆ ಒಂದು ಹಳ್ಳಿನ.ಕತೆ, ಆದ್‌. ನಗರದ. ಆಧುನಿಕತೆನ್ನ 
ಪ್ರತಿಬಿ೦ಬಿಸುವ ವಸ್ತ್‌ ಅಲ್ಲ. ಹೆಬ್ಬುಲಿ ಅ೦ತ ಹೇಳ್ಳಕ್ಕಿ ಬದಲಾಗಿ -ಅಡ್ಡಗೆರೆನ ಪೆಟ್ಟಿ 
ಬಲಿಪ ಹೆಚ್ಚು ಪರಿಣಾಮಕಾರಿ ಆಗುಟ್ಟು. 

ಓದುಗರ. ಅಭಿಪ್ರಾಯಕ್ಕೆ ಯಾಗೋಳೂ. ಜಾಗೆ ಉಟ್ಟು. ನನ್ನ ಗಮನಕ್ಕೆ ಬಾರದೆ. 
ಬುಟ್ಟು. ಹೋದ . ನಾಟಕ, "ರೂಪಕ ಇದ್ದರೆ. ದಯಮಾಡಿ ಹೇಳು. ಮುಂದನ: 
ದಿನಗಲ್ಲ ಸರಿ ಮಾಡಿಕಣ್ಣೆ. ತ್‌ 


ಗಟನೆ 5 ಡಾ. ಪುರುಷೋತ್ತಮ ಕೆಎ. ಕರಂಗಲ್ಪು. 
ನ ೫55. ಹೊಂಪೈ ಕಾಲೇಜು, ಮಂಗಳೂರು: ಮೊ. ;-9448216070. 


ಹಿಲಗಾದ: 


'ಹುಂಸ್ತೀ' ಕೃತಿಯ ಪರಿಚಯ 


ಮಹಾಭಾರತ ತಾ ಸಾಗ ಪ್ರಸಿದ್ದ ಕಾದಂಬರಿ "ಪುಂಸ್ಲೀ' ಅರೆಭಾಷೆಗೆ 
ಬಂದಿದ್ದು ಎಲ್ಲವು ಹೊಗಳುವಂತ ಕೆಲ್ಲನೆ ಆಗಿಟು. ಇದರ ಕೀರ್ತಿ ಸೇರಕಾದ್‌ 
ಅರೆಬಾಸೆನ ಗುರ್ತುಸುವಂತ ಸಾಹಿತಿಯಾದ ಎಂ.ಜಿ. ಕಾವೇರಮ್ಮನಪ್ವೆ. ಡಾ. ಪಭಾಕರ 
ಶಿಶಿಲರ ಮೂಲ ಕೃತಿನ ಅದೇ ಸಂವೇದನೆಲಿ ಅನುವಾದ ಮಾಡ್ಸ್‌ ಇವರ ಹೆಗ್ಗಳಿಕೆ. 
ಏಕೆಂತ ಹೇಳೆ ಇದೊಂದ್‌ ಸುದ್ದವಾದ ಪೌರಾಣಿಕ ಕಾದಂಬರಿ ಇದರ ಪಾತ್ರಗ, 
ವಸ್ತುಗ, ಶಬ್ದ ಎಲ್ಲವೂ ಅತಿ ಸುಲಭಲಿ ಅರೆಭಾಷೆಗೆ ದಕ್ಕುವಂತ ಕಾದಂಬರಿ ಅಲ್ಲ. 
ಅಂತದ್ರಲ್ಲಿ ಇಂಥ ಕ್ಷಿಷ್ಪತೆನ ಸವಾಲಾಗಿ ತಕ೦ಡ್‌ ಅರೆಭಾಷೆಗೊಂದ್‌ ಗರಿ ಮೂಡಿಸ್ಕೊಳ. 
ಅರೆಭಾಷಿಕರ್‌ ಹೆಚ್ಚಿನದ್‌ ಕೇಳದೆ ಇರ್ವ ಅಪ್ರೂಪದ ಶಬ್ದಗ ಇದಲ್ಲಿ ಸುಮಾರ್‌ ಉಟ್ಟು. 


' ಒಟ್ನಲ್ಲಿ ಅರೆಭಾಷೆಗೊಂದ್‌ ಅಪೂರ್ವ ಕಾದಂಬರಿ ಇದ್‌. 


“ಪುಂಸ್ಮೀ' ಎ೦ಬ ಹೆಸರ್‌ನ ಅರ್ಥ ರಹಸ್ಯ ಎಂತಾಗಿರ್ದು ಎಂಬ ಕುತೂಹಲ 
ಎಲ್ಲವುಕೆ ಇರುವಂತದ್ದ್‌ “ಪುಂ' ಅಂತ ಹೇಳ್ತೆ ಪುಲ್ಲಿಂಗ. ಅದ್‌ ಭೀಷ್ಯ "ಸ್ತಿ "ಸ್ಪೀ' ಅಂತ 
ಹೇಳೆ ಸ್ತ್ರೀಲಿಂಗ. ಅದ್‌ ಅಂಬೆ. ಈ ದೃಷ್ಟಿಕೋನಂದ ಮೂಲ ಲೇಖಕ್‌ ಇಂತ 
ಅಪ್ರೂಪದ ಶಬ್ದವೊಂದರ ಸೃಷ್ಟಿ ಮಾಡಿ ಕಾದಂಬರಿಗೆ ಹೆಸರಸ್ಕೊಳ. ಈ ಕಾದಂಬರಿಲಿ 
ಮುಖ್ಯ ಪಾತ್ರಲಿ ಭೀಷ್ಮ ಮತ್ತೆ ಅಂಬೆ ಪಾತ್ರಗ ಒಳ. ಗ ಮೇಲೆ ಅನುಕಂಪ 
ತೋರ್ವ ಹಾದಿಲಿ ನಡ್ಬರು ಸ್ತ್ರೀವಾದಿ ನೆಲೆಲಿ ಈ ಕಾದಂಬರಿ ನಿತ್ತದೆ ಅಂತ ಹೇಳಿಕಾದ್ದೆ. 
ಅಂಚಿಗೆ, ಜೀಸ್ಮಂದ “ಅವಮಾನ ಆದ ಮೇಲೆ ಅವನ ಕೊಲ್ಲುದು ನಾನೆಂತೇಳುವ 
ಪ್ರತಿಜ್ಞೆನ ಅಂಬೆ ಮಾಡ್ದೆ. ಹಂಗೆ ಅವ್ಳು ಸತ್ತ್‌ ಮರ್‌ಜನ್ಮಲಿ ಶಿಖಂಡಿಯಾಗಿ ಹುಟ್ಟಿ 
ಅವಳ್‌ ಹೊಡೆವ ಬಾಣಲಿಯ ಭೀಷ್ಮ ಕೊನೆಗೆ ಸತ್ತದೆ. ಇದರೊಂದಿಗೆ ಸಾದಲಿ 
ಇನ್ನ್‌ ಹಲವಾರ್‌ ಪಾತ್ರಗಳಿಗೆ ಒತ್ತು ಕೊಟ್ಟದೆ. ಹೆಚ್ಚಿಗೆ ಗಣನೆಗೆ ಬರ್ತ ಪಾತ್ರಗ ಕೃ 
ಕರ್ಣಂದ್‌. ಪಾಂಡವರ್ಟ್‌, ದುರ್ಯೋಧನ. "ದ್ರೌಪತಿ ದ್ರೋಣ ಮುಂತಾದವ್‌ ಚಡ 

ಪುರಾಣದ ಕತೆಗಳ್ನ ಓದ್ವ ಅನುಭವನ ದಕ್ಕಿಸಿಕಂಬೊದೆ ರಸದೌತಣ ಇದ್ದ 
ಹಂಗೆ. ಯಾವ್ಯಾವ ತ ಹಂಗಲ್ಲ ಬಾಗಿಲ್‌ ತೆರ೦ಡದೇ ಅಂತ ಗೊತಾಗದಂಗೆನೆ 
ಇಲ್ಲಿ ಕತೆಗಳ pa ತೆರ್ಕಂಡದೆ. ಆಕೇರಿಗೆ ಎಲ್ಲ ಸೇರಿ ಗಮ್ಯ ಸೇರಿಕಂಡದೆ. 
ಹಂಗೆನೆ ಇಲ್ಲಿನ ಪುಂಸ್ರೀ ಜಂ ನೆಲೆ-ನಿಂತುಟು. ಕಾದಂಬರಿ ಬಗ್ಗೆ ಹೇಳ್ಬೂದಾದರೆ 
ಇದೊಂದು ಮಹಾಭಾರತದ ಭಾಗ. ಆದರೂ ಇದಲ್ಲಿ-ಪರಿಪೂರ್ಣತೆ ಉಟ್ಟು; ುಂಬಾ 
ಅಧ್ಯ( ಚುಸಸಾತಿ ಬಡ್ಟಂಗೆ: ತೋಠುಷ-ಈ- ಕಾಡಂಜರಿ ಸಾಹಿತ್ಯ ಕೇತ ಉತ್ತಮ 


ka ಹ ಕನಸ ಅತ್ಯಪತ್ಯೆ ಇಡ... ಅಸೌ ಸಾಯಕೆ ಸಾಧ್ಯ ಇದ್ದಿದರೆ 


| ಎಷ್ಟ್‌ ಬಳ್ಳೆದಿತ್ತ್‌ ಇಂತು: , ಅತ್ಯುತ್ತಮ `ಸಾಲ್‌ಗ-ಕಾದಂಬರಿಲಿ ಸಾಕಷ್ಟ ಸಿಕ್ಕುವ. 


ಕಾದಂಬರಿನುದ್ದಕ್ಕುಸ ಕುರುಕ್ಷೇತ್ರಕೆ. ಸಂಬಂಧಪಟ್ಟ ಒಳವಿಚಾರಗ ಆದ ಧರ್ಮ ಮತ್ತೆ 


' ಅಥರ್ಮಡ ಹಾಡುಸ ಸಮರನ ಬೇರೆ ಬೇರೆ ಕೋನಗಳ್‌ಂದ ಚಿತ್ರಿಸುತ್ತ ಹೋದವೆ. 


ಗಂಭೀರವಾದ; ಜಗಳಗ, ಹಾಸ್ಯಗಸ ನಮ್ಮ ಸೆಳ್ಗವೆ. 





KE 

ಎಲ್ಲಾರ್‌ ಭೀಷ್ಮ ಅಂಬೆನ ಮೊದ್ವೆ ಆಗಿದ್ದರೆ ಕಾದಂಬರಿ ಬೇರೆನೆ ಆಯಾಮ 
ಪಡ್ಕಣ್‌ತ್ತಿತ್ತ್‌ ಎಂಬ ವಿಚಾರನ ಇದರ ಓದಿಕಾನ ನಾವುಗೆ ಬಂದದೆ. ಏಕೆಂತ ಹೇಳೆ 
ಇದೇ ವಿಚಾರಕೆ ಇಲ್ಲಿ ಮಹತ್ವ ಕೊಟ್ಟದರಂದ ಮಹಾಭಾರತದ ಒಂದು ತುಂಡು 
ಇಷ್ಟ್‌ ದೊಡ್ಡ ಕಾದಂಬರಿಯಾಗಿ ಹೊರಹೊಮ್ಮಿಟು ಎಂಬುದೆ ನಾವುಗೆ ಆಶ್ಚರ್ಯ 
ಕೊಟ್ಟದೆ. ಈ ನಿಟ್ಟ್‌ಲಿ ನೋಡಿಕಾನ ಕಾದಂಬರಿಕಾರರ ಸೃಜನಶೀಲತೆ ನಮ್ಮ ಸೆಳ್ದದೆ. 
ಇದರ ಬಗ್ಗೆ ಚರ್ಚಿಸಿಕೆ ಹೊರ್ಟರೆ ಸುಮಾರ್‌ ಆರೋಗ್ಯ ಕರ ಚರ್ಚೆಗಳ್ನ 
ಹುಟ್ಟುಹಾಕುವಂತಹ ಕಾದಂಬರಿ. ಇದ್‌ ಮಹಾಭಾರತಕ್ಕೆ ಹೊಸ ಆಲೋಚನೆಗಳ 
ಕೊಟ್ಟುಟು. ಸಮರಲಿ ಸಂಬಂಧಗಳ ಬಗ್ಗೆ ಯೋಚಿಸಿಕೆ Gna ಎಂಬ ವ್ಯಾಖ್ಯಾನ | 
ಮತ್ತೆ ಇಚ್ಛಾ ಮರಣಿಯಾದ ಭೀಷ್ಮ ಕೊನೆಗೆ ಕೃಷ್ಣನ ಕೊಳಲ್‌ಗಾನ ಕೇಳಿಕಂಡ್‌' ಪ್ರಾಣ | 
ಬುಡುವ ಸನ್ನಿ ವೇಶಗ ಕಾದಂಬರಿಲಿ ತುಂಬಾ ಮಾರ್ಮಿಕವಾಗಿ ಮೂಡಿ ಬಂದುಟು. ' 
ಕಾದಂಬರಿಲಿ. ಬರ್ವ ಎಲ್ಲಾ ಪಾತ್ರಗಳಸ ಮನಸಿಗೊಪ್ಪುವಂಗೆ ಬರ್ದೊಳ. ಮೂಲ 
ಮಹಾಭಾರತದ ಅನ೦ತರ ಅದೆಷ್ಟೋ ಲೇಖಕರ್‌ ತಮ್ಮ ದೃಷ್ಟಕೋನದಂಗೆ ಅದೆಷ್ಟೋ 
ಪೌರಾಣಿಕ ಕಾದಂಬರಿಗಳ ಬರ್ದೊಳ. ಆದರೆ ಇಲ್ಲಿ ಲೇಖಕರ್‌ ಯಕ್ಷಗಾನದ ಹಿನ್ನಲೆ ' 
ಇದ್ದದರಂದ ಅಲ್ಲಿ ಕೇಳ್ದ ಕತೆಗಳ ಮೂಲಕ ವಿಭಿನ್ನವಾಗಿ ಚಿಂತಿಸ್ಕೊಳ. ಪೌರಾಣಿಕ 
ಬರಹಗಳ ಬರಿಯದು ಖಂಡಿತ ಸುಲಭ ಇಲ್ಲೆ. ಕಾದಂಬರಿಲಿ ಏಕಲವ್ಯನಾಗಿ 
'ಗಿರಿನಾಯಕ” ಎಂಬ ಪಾತ್ರ ತುಂಬಾ ಮನಸೆಳ್ಚದೆ. ಮಹಾಭಾರತಲಿ ಮಹತ್ವ 
ಇದ್ದರು ಗಮನ್ನದ ಪಾತ್ರಂತ ಹೇಳ್ತೆ ಏಕಲವ್ಯಂದ್‌. ಕಾದಂಬರಿಲಿ ಏಕಲವ್ಯನಾದ ' 
ಗಿರಿನಾಯಕನ ಪಾತ್ರ ಗಮನಾರ್ಹ ಆಗಿ ಉಟ್ಟು. ಇಂತಹ ಪಾತ್ರಗಳಿಗೆಲ್ಲ ಜೀವ ' 
ಕೊಟ್ಟ್‌ ಇವರ ಮೂಲಕ ಮಹಾಭಾರತನ ನೋಡ್ವ ಮನೋಭಾವ ನಮಲ್ಲಿ ಬೆಳ್ಚದೆ. 
ಭೀಷ್ಮ ಮತ್ತೆ ಅಂಬೆಯರ ಮೂಲಕ ಹೊಸ ಓದುನೊಂದಿಗೆ ಇಲ್ಲಿನ ಕಾದ೦ಬರಿ 
ತೆರ್ಕಂಡದೆ. 

ಈ ಅರೆಭಾಷೆ ಕಾದಂಬರಿನ ಅನುವಾದಕರಾದ ಎಂ.ಜಿ. ಕಾವೇರಮ್ಮನವು 
ಕೃತಿಲಿ ಅವರ ಮಾತಶ್‌ಲಿ ಹೇಳ್ದಂಗೆ, ಪೌರಾಣಿಕ ಕತೆಲಿ ಬರ್ವ ಶಬ್ದಗಳಿಗೆ ಅರೆಬಾಸೆ ಲಿ 
ಸರ್ಯಾದ ಶಬ್ದನ ಹುಡ್ಕುದು ಕಸ್ಟಾಂತ ಹೇಳ್ತುಸ, ಹಿಡ್ದ ಕಲನ ಬುಡದೆ ಸಂಪೂರ್ಣ | 
Cae ಮಾಡೊಳ. ಇವರ ಜೀವನೋತ್ಸಾಹ ನಾವಲ್ಲ ಮಚ್ಚುವಂತದ್ದೆ ಅನುವಾದ ' 
ಮಾಡ್ಬು odes ಸಂಯಮ ಬೇಡ್ಡ ಕೆಲಸ. ಕನ್ನ ಡಲಿ ಬರ್ಬದರ ಅರೆಭಾಷೆಗೆ 
ಬರ್ದರ ಮುಗ್ಳ್‌ ಅಂತ ನೆನಿಕಂಡರೆ ಅದ್‌ ದೊಡ್ಡ ತಪ್‌ ತಿಳುವಳ್ಳೆ ಇಲ್ಲಿ ಕೇವಲ 
ಭಾಷಾನುವಾದ. ಆದ್ದೆ. ಭಾವಾನುವಾದ ಆಕಾದೆ. "ಮತ್ತೆ ಎರಡ್‌ ಭಾಷೆಗಳ ಮೇಲೆ 
ಸಂಪೂರ್ಣ ಹಿಡ್ಡ "ಬೇಕಾದೆ. ಒಟ್ನಲ್ಲಿ ಕನ್ನಡಲಿ ಬರ್ದದರ ಸಹಜತೆನ ಹಾಂಗೆನೆ ' 
ಉಳ್ಳಿಕಂಡ್‌ 'ಪಂಸ್ಮೀ' ಮುೂಣಲರಿದಾಟು, “ಅಲ್ಲಿನ 'ಉಡುಗೆನ ಇಲ್ಲಿಗೆ ತೊಡಿಸಿ' 
ಎನ್ನು ವಂಗೆ ಎಂ. ಜ್ಜ ಕಾವೇರಮ್ಮನವರು ಅರೆಭಾಷೆನ ಇನ್ನೂ ಚಂದಗಾಣಿಸ್ಕೊಳ. 


೬ ಸಂಗೀತ ರವಿರಾಜ್‌ 
ಹೊಸೂರು, ಜೆಂಬು 
64 —————— 


ಶಾ 








ಕವನ ನಮನಃ 


ಅವ್ವಾ-ಅವ್ವಾ-ಓ ನಮ್ಮವ್ವಾ 
(. ನೀನ್‌ ಎಲ್ಲಿ ಹೆಂಗೆ ಇದ್ದಿಯಾಂತ ಒಮ್ಮೆ ಹೇಳವ್ವಾ 
ನೀನ್ಯಾಕೆ ನಮ್ಮನ್ನೆಲ್ಲಾ ಬುಟ್ಟ್‌ ದೂರ ಹೋಗೇಬುಟ್ಟಲವ್ವಾ 
' ನೀನ್‌ ಎಲ್ಲಿದ್ದರೂ ಹೆಂಗಿದ್ದರೂ, 
ಎಂದೂ ಸುಖ ಆಗೇ ಇರೊಕವ್ವಾ. 
. ನೀನ್‌ ಸದಾ ಸ್ವರ್ಗಲೇ ಇರಕೂಂತ ನಮ್ಮೆಲ್ಲರ ಆಸೆಯವ್ವಾ 
. ಅದ್‌ಕ್ಕಾಗಿ ನಾವೆಲ್ಲಾ ಬೇಡ್‌ವೆ ಆ ಭಗವಂತನವ್ವಾ| 
ಎಂಕ್‌ ಇಂದ್‌ಗೆ ಮುಟ್ಟ ಒಮ್ಮೆನೂ ನೀನ್‌ ನಮ್ಮತ್ತರ ಬಾಕೇ ಇಲ್ಲವಲ್ಲವ್ವಾ 
ಒಂದೊಮ್ಮೆ ನಮ್ಮೊಟ್ಟಿಗೆ ಮಾತಾಡಿ “ಹೋಗೂಂತ ಬೇಷಿಕಂಡವೆ ನಿನ್ನ ಅವ್ವಾ 
ಒಮ್ಮೆಯಾದರೂ ಬಂದ್‌ ನಮ್ಮ ಮುಚ್ಚಿದ ಕಣ್‌ಗಳ್ನ ಬಿಡಿಸಿ ಹೋಗವ್ರಾ! 
ನೀ ಪಟ್ಟ ಬೇನೆನ ನಾವ್‌ ನೋಡಿ-ನೋಡಿ ಸುಸ್ತಾಗಿ ಹೋಗಿದ್ದೇವವ್ವಾ 
ಆ ಬೇನೆನ ನಿಂಗ್ಯಾರ್‌, ನಿಂಗ್ಯಾಕೆ ಕೊಟ್ಟೊ ಆ ಪಾಪಿಗಳ್‌ಂತ ಒಮ್ಮೆ ಹೇಳವ್ವಾ 
|. ಆ ಬೇನೆನ ನೀನ್‌ ತಿಂದ್‌-ತಿಂದ್‌ ಸೋತ್‌-ಸುಣ್ಣಾಗಿ ಹೋಗಿಯೇಬಿಟ್ಟಿಯಲ್ಲವ್ವಾ 
ಅಂದ್ರೂ ನೀನ್‌ ಸುಖಲ್ಲೇ ಇದ್ದರೆ ಬದುಕುವೆ ನಾವೆಲ್ಲ ನಿನ್ನ ಸ್ಮರಣೆ ಮಾಡಿಕಂಡವು 
ಅಂದ್‌ ತುಂಬಿದ್ದೆ ನೀನ್‌ ನಮ್ಮ ಮನೆನ 
ಇಂದ್‌ ಬಂದ್‌ ನೋಡವ್ಹಾ-ಎಲ್ಲಾ ಖಾಲಿ-ಖಾಲಿ ನಮ್ಮನೆ॥ 
| ನೀನಾಗಿದ್ದೆ ಅಂದ್‌ ನಮ್ಮೆಲ್ಲರ ಬದ್ಕ್‌ 
| ನೀನಾಗಿದ್ದೆ ಅಂದ್‌ ನಮ್ಮೆಲ್ಲರ ಬೆಳ್ಳ್‌ 
ಹಂಗೆನೇ ನೀನಾಗಿದ್ದೆ ನಮ್ಮೆಲ್ಲರ ಬಾಳಿಗೆ ತಣ್ಣನೆಯ ಉಸುರ್‌ 
ಹಂಗೆನೇ ನೀನಾಗಿದ್ದೆ ನಮ್ಮೆಲ್ಲರ ಬಾಳಿಗೆ ಹೊಸದೊಂದ್‌ ಚಿಗ್‌ರ್‌॥ 
ಅಂದ್‌ ನೀ ಕೊಟ್ಟ ಕಡಲಗಲದ ಪ್ರೀತಿ 
ಅದೆಲ್ಲಿಟ್ಟು ಈಗ ನಮ್ಗೆ ಹೇಳುದೇ 'ನಮ್ಮೆಲ್ಲರವ ಭೀತಿ॥ 
ನಿಮಿಷ “ನಿಮಿಷಕೆ ಗಂಟೆ- ಗಂಟೆಗೆ, ದಿನ-ದಿನಕೆ 
ನಿನ್ನ ಪೋಟೋ ನೋಡ್‌ತಾ-ನೋಡ್‌ತಾ ಕಣ್ಣೀರ್‌ ಹಾಕಿವೆ ನಾವೆಲ್ಲವ್‌ ಅವ್ವಾ 
ಮತ್ತೊಮ್ಮೆ ನಿನ್ನ ಪ್ರೀತಿನ ನೀನ್‌ ಕೊಟ್ಟನೇಂತ ಹೇಳ್ದ್‌ರಷ್ಟೇ ಸಾಕವ್ವ 
' ಬಂದ ಬಂದ್‌ಗಳೆಲ್ಲಾ ಕೇಳುವೆ ಅವ್ವ ಎಲ್ಲಿಂತೇಳಿ 
' ಬಂದ ಮಿತ್ರರೆಲ್ಲಾ ಹುಡುಕಿವೆ ಅವ್ವ ಎಲ್ಲಿಂತೇಳಿ 
| ಇವೈಲ್ಲಾ ನಾನೇನ್‌ ಹೇಳ್ದು ನೀನೇ" ಹೇಳವ್ವಾ! 
"ನೀನ್‌ ಯಾಗ ಬಂದಿಯಾ ನಮ್ಮಲ್ಲಿಗೆ ಹೇಳವ್ವಾ 
ಅಂದ್‌ ನಾವೆಲ್ಲಾ ಕಾದವೆ ನಿಂಗೆ ನಮಿಸಿಕೆ 
ಅಂದೇ ನಮ್ಮೆಲ್ಲಾ ಸ್ಪರ್ಗ-ಸ್ವರ್ಗ-ಸ್ವರ್ಗ॥ 
ಅವ್ವಾ-ಅವ್ವಾ-ಓ ಅವ್ವಾ ನಿಂಗೊಮ್ಮೆ ನಮ್ಮೆಲ್ಲರ ನಮನ-ನಮನ-ನಮನ 
84 ಕಾವೇರಿಮನೆ ಡಾ| ಬೋಜಪ್ರ ಬೆಂಗಳೂರು, ಮೊ. : 9738450971 








ಈ p7 PEST TE py 4 UTE RSE $ೆ 65 
ತ್ನ oy ಎ | ಥಿ ye 


a (00 ಟೆ 
ಇಟ್‌ ಲ ಇೌಟ 





ಕೊರೋನಾ 


ಕೊರೋನಾ ಮಹಾ ಮಾರಿ ರೋಗ 4 
ಹಬ್ಬಿದೆ ಪ್ರಪಂಚಲಿ ಬಾರಿ ಬೇಗ 
ಕಾರಣ ಗೊತ್ತಿಲ್ಲೆ ಏನ್‌೦ತ ಈಗ 
ಹಿಡೆದುಲ್ಲೆ ಇದ್ಕೆ ಈಗನಾ ಮೊದ್ದುಗ 
ರಾಸಿ ಬಿದ್ದವೆ ಸ್‌ ವಿದೇಸಲಿ ಹೆಣಗ 
ಹಕ್ಕಲೆ ಹೋಕ್ಕಿಲ್ಲೆ ನೋಡ್ಕೆ ಬಂದುಗ 
ಮಾಡ್ತ ಪ್ರಯತ್ನ ತಡೆಕೆ ಈ ಹೊಸ ರೋಗ 
ಸಿಕ್ಕಿತಿಲ್ಲೆ ಇನ್ನೂ ಸರಿಯಾದ ಮೊದ್ದುಗ 
ಇದಿಕಿಲ್ಲೆ ಬಡಂವ ದೊಡ್ಡಂವ ಜಾತಿ ಪಾತಿಗ 
ಶ್ರೀಮಂತ ದೇಸಗ ಸೋತು ಹೋಗೊಳೊ ಈಗ 
ಮಾಡ್ತೆ ಆರೋಪ ತಮ್ಮೊಳಗೆ ಈ ದೇಸಗ 
ದಿಕ್ಕ್‌ ಕಾಂಬೊದಿಲ್ಲೆ ಏನ್‌ ಮಾಡೊಕು ಈಗ 
ಹೆದ್ರಿಕೆ ಹಿಡ್ಬುಟು ಹೆಂಗೆ ಬಿಳ್ದದೆ ನಮ್ಮ ಜೀವಗ 
ಸರ್ಕಾರ ಹೇಳ್ಬೆ ಬೇಡ ಹೆದ್ರಿಕೆ ಬಯಗ 
ಕಾಂಬೊದಿಲ್ಲೆ ಯಾರಿಗೂ ದೈರದ ಸರಿದಾರಿಗ 
ಪ್ರಾರ್ಥನೆ ಮಾಡ್ದೆ ಈಗ ಮಾಡೋಕು ಸಾಯ ದೇವ್‌ಗ 
ಸಿಸ್ತಿನ ಜೀವನ ಕಲೆಕು ನಮ್ಮ ಜನಗ 
ಆಗ ನಡ್ದದೆ ನಮ್ಮ ಜೀವನ ಸರಾಗ 





೬ ಕುಂಳೇಟಿ ಶಿವರಾಮಗೌಡ 


ಕಲ್ಲಮೊಗ್ರ ಸುಳ್ಯ ಮೊ. : 8762121694 ' 
— ಹಂಗರ 






ಕ ಟಾ ತಟ... 


ಒಪ್ಪಿರೆ ನೀವು? 


ಮಕ್ಕಳಿಗು ದೊಡ್ಡವುಕು ಬೇಸಿಗೆ ರಜ ಬಾಕನ ಎಷ್ಟ್‌ ಕುಸಿ! 
ಅವ್ವ ತಾತನ ಮನೆಗೆ ಹೋಕೆ ಬಟ್ಟೆ ಶೂ ಚಪ್ಪಲ್‌ ರೆಡಿ॥ 


ತ್ವಾಟಕ್ಕೆ, ಗದ್ದೆಗೆ ಓಡಿಕೆ। ಕ್ರಿಕೆಟ್‌ ಮ್ಯಾಚ್‌ ನೋಡಿಕೆ 
ತಯಾರಾಗ್ತಿದ್ದೊ। ಎಲ್ಲಾ ಮನೆ ಮಕ್ಕಳ ಕತೆನೂ ಹಿಂಗೆ 


ಕೊಡ್ಗ್‌ತೇಳ್ಬು ಅದೊಂದು ರೋಮಾಂಚನ ಶಬ್ಬ 
ಮಡಿಕೇರಿಲಿ ರಾಜಾಸೀಟ್‌ಲಿ ನಿತ್ತ್‌ ದೂರದ ಬೆಟ್ಟಗಳ್‌ನ ನೋಡ್ಡು॥ 


ಓಂಕಾರೇಶ್ವರ ದೇವರ ಕೆರೆಲಿ ಮೀನ್‌ಗ ಸಾಲ್‌ಕಟ್ಟಿ ಬಾದು। 
ನೆಂಟ್‌ ಮನೆಗೆ ಹೋದು। ಒಳಗೆ೦ದ ಚೊಂಬುಲಿ ನೀರ್‌ ತಾದು॥ 


ಕಾಲ್‌ ಮುಟ್ಟಿ ನಮಸ್ಕಾರ ಮಾಡ್ಬು ಮೊದುವೆಲಿ ಶಾಸ್ತ ಮಾಡ್ಬು 
ವಾದ್ಯಕೆ ಕೊಣಿಯೊದು, ಜನ ಕಳ್ಳ್‌ ಕುಡಿವ ಸ್ಪ ತಲೇ ಸೆಶಲ್‌ | 


ಘಫೋರ್ಕ್‌ಕರಿ4 ಅಕ್ಕಿರೊಟ್ಟಿ. ಚಿಕನ್‌ಕರಿ--ಕಡ೦ಬಿಟ್ಸ್‌ 
ಕರಿಕಾಫಿ ಬೈನೆ ಕಳ್ಳ್‌ ಎಲ್ಲವೂ ಒಪ್ಪುವ ರುಚಿ॥ 


ಬೆಟ್ಟಕೊಡಿಂದ ಮಳೆಗಾಲ ರಬಸಾಗಿ ಬೀಳುವ ಜಲಪಾತಗ 
ಪಾಚಿ ಹಿಡ್‌ದ್‌ ಜಾರುವ ಪಾರೆಕಲ್ಲ್‌ಗಳೊ ಕೈ ಬುಟ್ಟರೆ ಪಾತಾಳಕೆ॥ 


ಇನ್ನ್‌ ಮಳೆಗಾಲ ಮಳೆನೊ। ಚೆಳಿನೊ ಸ್ವೆಟರ್‌ಲಿ ನಡ್‌ಗುವೆ। 
ಆ ಉಂಬುಳು ಗ್ಯಾನ ಮಾಡೆ ಹೆದ್ರಿಕೆ ಆದೆ 


ಅದೆಲ್ಲಕ್ಕಿಂತ ಜ್ಯಾಸ್ತಿ ಹೆದ್ರಿಕೆ ನಂಗೆ ಗ್ಹಾಡೆಲಿ ಓಡುವ ಹಲ್ಲಿನ ಕಂಡರ 
ತೇಳ್ದವು ಹೊರಗೆಂದ ಮನೆಗೆ ಬಂದ ಪ್ರವಾಸಿಗರ್‌. 


4 ಬೈತಡ್ಕ ಜಾನಕಿ ಬೆಳ್ಳಪ್ಪ 


ಸರಣ ST 








೧೨ 


ಹ 
ಈ 
WC 


9 


Ned WAN 


ಹಂಸ್‌ ಪಾ 
ಭಟರು USN ಟಟ) 





4 


ಹ್‌ 
೪ ಅಪ್ಟ, 


ಗೂ 


~~ 
NS, 


YUU WY 


—— —— 


ಫೌ 


ಇರ್ವ ಕಂಬ. ಕೊಡವರ ಪೂಜೆನ ಕೋಣೆ ಮೀದಿ ಕೋಂಬರೆ/ದೇವಡ 
ಕೋಂಬರೆಲಿ ಕನ್ನಿಕಂಬ ಅತವಾ ಕನ್ನಿಕೋಂಬರೆ ಇದ್ದದೆ. 

ಕನ್ನಿ ಕಂಬನ ಮನೆ ಒಕ್ಕಲ್‌ ಮಾಡ್ತ ಹಿಂದೆನ ದಿನ ಅಂದರೆ ಕುಟ್ಟ ಪೂಜೆ/ಸುತ್ತಿ 
ಪೂಜೆ/ ಗುತ್ತಿಪೂಜೆ/ ಹಿ೦ದುನ ದಿನ ಹಿ೦ಬೊತ್ತು ಕತ್ತಲೆಗೆ ಮಾಡ್ತ ಕ್ರಮಗಳ ಒಟ್ಟಿಗೆ 
ಅಡ್ಗೆ ಕೋಣೆನ ಆಗ್ನೇಯ/ ಇಸಾನ್ಯ ದಿಕ್ಕ್‌ಲಿ ಹಾಕ್ವೆ ಮನೆ ಕೆಲ್ಸ ಮಾಡ್ಬ ಆಚಾರಿ 
ಮನೆಯ ಯಜಮಾನನೊಟ್ಟಿಗೆ ಸೇರಿ ಮೊಣ್ಣೊಳಗೆ ಹಾಕ್ವೆ. ಆ ಗುಂಡಿಲಿ ಅರ್ಸಿನಲಿ 
ಕಲ್ಪಿದ ಬೆಳ್ಳಕ್ಕಿ, ತೊಳ್ಳಿಕೊಡಿ, ನಾಕಾಣೆ ದುಡ್ಡು, ಒಟ್ಟಿಗೆ ಪಂಚಲೋಹದ ಮುರ್ಕ್‌ 
ಹೆಚ್ಚಾಗಿ ಚನ (ಬೆಳ್ಳಿಯ ಮುರ್ಕು ಹಾಕಿ, ಹಾಲ್‌ ತುಪ್ಪ ಹೊಯ್ಸ್‌ ಅದರ ಮೇಲೆ ಈ 
ಕನ್ನೆಕಂಬನ ಲೆ ಬಿಳಿ ಬಟ್ಟೆನ ಹೊದ್ಲಿ ಇಸಿ ಬುಡ ಗಟ್ಟಿ ಮಾಡ್ತೆ, ಮನೆ ಕೆಲ್ಸ 
ಮಾಡಿದ ಆಚಾರಿಯೆ ಈ ಕ್ರಮಗಳ ಮತ್ತೆ ಕ್ರಿಯಾಚಾರಣೆಗಳ ಮಜ ಇಲ್ಲಿ 
ಆಚಾರಿಗೆ ಕೊಡುವ ಮೊರ್ಯಾದಿ ಮೊದ್ದೆಯ ದಿನ ಮುಕ್ಕಾರ್‌ ತೋರಣಕ್ಕೆ ಕೊಟ್ಟ 
ಮೊರ್ಯಾದಿನೊಟ್ಟಿಗೆ ಕನ್ನೆ ಕಂಬಕ್ಕೆ ಹೊದ್ದಿದ್ದ ಬಟ್ಟೆನೂ ಕೊಡೋಕು. ಒಂದು ಸೇರ್‌ 
ಅಕ್ಕಿ, ನಾಕಾಣೆ ದುಡ್ಡು “ER ಜಾ ಐದ್‌ ಸಸಿ "ಒಂದು ಅಡ್ಕೆ ಆಚಾರಿಗೆ ಕೊಡುವ 
ಪರಾ! ಹಾಂಗೆ ಆಚಾರಿನ ಮುಕ್ಕಾರ್‌ ತೋರಣ ಮತ್ತೆ ಮನೆ ಒಕ್ಕುಲುನ 
ಹೇಳಿಕೆ ಒಟ್ಟಿಗೆ ಕನ್ನೇಕಂಬ ನೆಡುವ ಬಗ್ಗೆನೂ ಹೇಳಿಕೆ ಕೊಟ್ಟು ಮಾತಾಡ್ಸಿ lel 
ಮನೆ ಯಜಮಾನ ಅದವ. ಮುಕ್ಕಾರ್‌ ತೋರಣ ತೇಳಿರೆ ಎಲ್ಲ ಗೌಡ್ರ ಮನೆ ಒಕ್ಕಲಿನಂದ್‌ 
ಮತ್ತೆ ಮದ್ವೆಯ ಹಿಂದಿನ ದಿನ ಮನೆನ ಎದಿನ ಮಾಡಿನ ಮೇಲೆ ಇಸಿಕೆ ಮೂರ್‌ 
ಕಾಲಿನ ಮರಂದ ಮಾಡುವ ಅಕಾರಲಿ ಇರುವ ರಚನೆ ಆಗಿದ್ದದೆ. ನೋಡಿಕೆ ತ್ರಿಸೂಲನ 
ತಿರ್‌ಗಿಸಿ ಹಿಡಿದ್‌ ಮೂರು ಆಂತಸಿನಂಗೆ ಕಂಡದೆ. ಪವಿತ್ರಂತೇಳುವ ನೆಲೆಲಿ ಇದ್‌ 
ಪ್ರತಿ ಮನೆಲೂ ಇದ್ದದೆ. 

ಕನ್ನಿಂತೇಳಿರೆ ಸಣ್ಣದು, ಕುಂಚೌಂತೇಳುವ ಅರ್ತ ಕೂಡ ಆಗಿರ್ದೂ. ಬೊಯ್ದೆ 
ಜಾತಿನ ಮರದ ಕಾಯಿನ ಬಾ cE ಸುತ್ತ ನೇಲುವ ಗಟ್ಟಿ ಬೊಳ್ಳಿಗೆ ಕೂಡ ಕನ್ನಿ 
ಬೊಳ್ಳಿಂತ ಕರ್ದೆವೆ. ಕನ್ನಿನೆಲತೇಳೆ ಕ್ರಿಸಿ ಮಾಡದ ಬೂಮಿ. ಕನಿಪ್ಟೆ ಪೊಣ್ಣು ಕನ್ನಿಕೆ. 
ಕನ್ಮಕಾ, ಕನ್ಕೆಂತೇಳಿ ಮೊದ ಅಗದ ಸ್‌ ಪ್ರಾಯದ ಗೂಡೆನ ಜನತ BRN 
ಕನ್ನಿ ಕಂಬ ಅಂತೇಳ್ವು ಕನ್ನೆ ಮನೆ ಹೆಂಗ್‌ ಸಂಬಂದಪಟ್ಟ ನಂಬಿಕೆನ ಕಾರಣ ಕೂಡ 
ಆಗಿರ್ದೂ. ಹಿಂಗೆ ಬೇರೆ "ಬಾಸೆಲಿ ಕೂಡ ಪ್ರಯೋಗ ಉಟ್ಟು ತಮಿಳಿಲ್ಲಿ ಕನ್ನಿ ಅಂತ 
ಹೇಳ್ತೆ ಸುದ್ದ(ೌಟಳ), ಶ್ರೇಷ್ಠ, ಪೂಜ್ಯ ಹಂಗೆನೆ ಅಲ್ಲಿ ಒಂದು ಜಾತಿಯ ನಾಯಿಯ 
ತಳಿನ ಹೆಸರ್‌ನೂ ಉಟ್ಟು. ಹಿಂದೆ ಗೂಡೆನ ಮೊದ್ವೆ ಮಾಡಿಕೊಡಿಕನ ಒಂದು ಈ 
ಜಾತಿನ ನಾಯಿನ ಕೂಡ ಕೊಡುತಿದ್ದೊ ಅಂತ ಕತೆಗ ಒಳೋ. ಮೇಲಿನ ವಿವರಗಳಿಂದ 
ಕನ್ನಿಕಂಬೊ ಕೂಡ ಅದೇ ನಮೂನೆನ ಅರ್ತ ಕೊಟ್ಟದೆ ಮರದ ಸಣ್ಣ ಕೊದಂಟಿ, 
ಮೂಹೂರ್ತ, ಸುದ್ದಾಜಾರಣೆ ಹೆಣ್ಣ್‌ ಹೆಂಗ್ಸ್‌ ಗೆ ಸಂಬಂದ ಪಟ್ಟಂಗೆ ಅಗಿರುದು. 

ಕನ್ನೆಕಂಬ' ಒರಿದ್‌ ಪವಿತ್ರವಾದ ಕಂಬ. ಹಿರಿಯವು ದೇವರ ಕಲ್ಪನೆ ಇಲ್ಲದ 
ಸಮಯಲಿ ಸಕ್ತಿಯ ಅರಾಧನೆಯ ನೆಲೆಲಿ ಈ ಕಂಬದ ಹಕ್ಕಲೆನೆ ಎಲ್ಲ ಕ್ರಮಗಳ 
ಮಾಡ್ತಿದ್ದೊ. ಅದು 'ಮೊನ್ನನ ಬೊದ್ಧ್‌ನ ದಿನದ ಮತ್ತೆ ವರ್ಸದ ಆಚರಣೆಗಳಲ್ಲಿ 


ಹ೦ಗಾರದ 


ಎಲ್ಲೊವು ಬಂದ್‌ ಸೆರ್ತಿದ್ದೊ. ಅದ್‌ ದೆವ್ವದ ಅಗೆಲ್‌ ಹಾಕಿಕೆ, ಕೊಲೆಗೆ ಅಗೆಲು 
ಇಸಿಕೆ(ಕಾರ್ನೂರುಗೆ ಇಸಿಕೆ), ಕೊಟ ಸಿ ಹೆಣ್ಣಕ್ಕ ತೌರು ಮನೆಗೆ ಬಂದ್‌ ಹೋಕಾಕನ(ಸಮ್ಮಾನ 
ಮಾಡಿಕನ), ಅವು ಹೋವ ಹಿಂದೆನ ಇರ್ಳ್‌ ಕಲ್ಲುರ್ಟಿಗೆ ಎಡೆಯಿಕ್ಕಿ ದೀಪ ಹೋಸಿ, 
ಬಿನ್ನ ಹೇಳಿ, ಅಕ್ಕಿ ಹಾಕಿ ಕೈ ಮುಗ್ಕುದು, ಕುಸಿನ ಜಂಬರ rds ಕೈ ಮುಗ್ಯುದು, 
ಗಣಪತಿಗೆ ಇಸುವುದು, oe ಅಡುಗೆ, ಮಾಂಸದ ಅಡಿಗೆ ಮಾಡಿರೆ 
ಹೊಸಗೆಯಕ್ಕಲೆ ಇಸುದು(ಬೆಸೆಗೆಲಿ ಇಸುದು), ಕದಿರು ಕಟ್ಟುದು, ಕಾರ್ತಿಂಗ ಹರ್ಕೆ, 
ಗುರು ಕಾರ್ನೋರಿಗೆ ಇಸುದು, ತಿರುಪತಿ ತಿಮ್ಮಪ್ಪಂಗೆ ಮುಡ್ಬು ಹಣ ಕಟ್ಟಿಸುದು, 
ಹೊಸ್ತುಟದ ಕದಿರ್‌ ಕಟ್ಟುದು, ಅ ದಿನ ಕೊಲೆಗಳಿಗೆ ಇಸಿ ಪ್ರಾರ್ತನೆ ಮಾಡ್ತು, 
ಮೊದುವೆಗೆ ಮುಂದೆ ಗೂಡೆ/ಹೈದ ಸೋದರರ ಮಾತಾಡಿಕೆ ಬಾಕಾಕನ ಗುರುಕಾರ್ನೂರ್‌ 
ಗೆ ಬಡ್ಗುದು, ಬಿಸುನ ಕಣಿ ಇಸುದು, ಹಿರಿರ್ಯರ ಆರ್ಸೀವಾದ ತಕಂಬೊದು 
ಎಲ್ಲವೂ "ಕನ್ನಿ ಕಂಬನ ಕೇಂದವಾಗಿಸಿಕಂಡ್‌ ಮಾಡುವೆ. ಎಲ್ಲ ಕ್ರಮನ ಕನ್ನಿಕಂಬದ 
ಎದ್ರೆ ಕೆಲ್ವು ಕಡೆ ಬೊರಿ ನೆಲಲಿ ಕ್ರಮ ಮಾಡಿರೆ ಕೆಲವು ಕಡೆ ಒಲಿ ಮೊಂದ್ರಿ ಹಾಸಿ, 
ಮಣೆ ಇಸಿ ಕ್ರಿಯಾಚರಣೆ ಮಾಡುವೆ. ಕೆಲವು ಬಾಗಲಿ ಬೊಳ್ಳಿಗೆ ಎದ್ದ್‌ ಮನೆ ಹೆಂಗ್ಸ್‌ 
ಕನ್ನಿಕಂಬಕ್ಕೆ ದೀಪ ಇಸಿ ಅದೇ ದೀಪ೦ದ ಮಡ್ಸ್‌ಲಿ ಒಲೆಗೆ ಕಿಚ್ಚಿ ಮೊಡೊಕುಂತೇಳ್ವಾ 
ಕ್ರಮ ಕೂಡ ಉಟ್ಟು. ಇನ್ನ್‌ ಕೆಲವು ಮನೆಗಳಲ್ಲಿ ಹಿಂಬೊತ್‌ ಗೆ.ದೀಪ ಇಸುವ ಕ್ರಮ 
ಕೂಡ ಉಟ್ಟು(ಕೇರಳಲಿ ಈ ಕ್ರಮ ಹೆಚ್ಚಿನ ಮನೆಗಳಲ್ಲಿ ಕಂಡದೆ). ಮನೆ ಹೆಳ್ಳಕ್ಕಳ 
ದೀಪ ಇಸೋಕುನ್ತ ವಾಡಿಕೆನೂ ಉಟ್ಟೂ. ಒಟ್ಟಾರೆ ಜೀವನಾವರ್ತನ ಮತ್ತೆ 
ವಾರ್ಷಿಕಾವರ್ತನದ ಹಲವ್‌ ಕ್ರಮಗ ಕನ್ನಿಕಂಬದ ಹಕ್ಕಲೆನೆ ನಡೆತಿದ್ದದೆ. 

ಹಟ್ಟಲಿ ಕರು ಹಾಕಿರೆ ಒಂದಷ್ಟ್‌ ದಿನ ರಾತ್ರೆಗೆ ಮನೆಯೊಳ್ಗೆ ಕನ್ನಿ ಕಂಬಕ್ಕೆ 
ಕಟ್ಟುವೆ. ಇದ್‌ ಅಡ್ಲೆ ಕೋಣೇಲಿ ಇರ್ವ ಕರ್‌ ಬೆಚ್ಚ ಇದ್ದದೆ ಸಣ್ಣ ಕರ್‌ ಗೆ ಹಟ್ಟಲಿ 
ಒಳ್ಳೆ ದನ೦ಗ ಮೆಟ್ಟುದು ಹಾಯೋದು ತಪ್ಪಿದೆ. ಹುಲಿ ಹೊರ್ದು ಕೂಡ ತಪ್ಪಿದೆ ಅಂತ 
ಜನಪದರ ನಂಬಿಕೆನೂ ಆಗಿರ್ದು, ಒಟ್ಟಿಗೆ ದನ/ಕರು ಪವಿತ್ರಂತೇಳುವ ನೆಲೆಯು 
ಆಗಿರ್ದು. ಕರು ಕಟ್ಟುದುಕೆ ಸಮರ್ತನೆಯಾಗಿ ಅರೆಬಾಸೆ ಗೌಡರ್‌ ಗಂಗಾತೀರಂದ 
ದಕ್ಷಿಣಕ್ಕೆ ಬಂದೊ ಹಟ್ಟಕಾರಲಿ ಗೋವಳರದ್ದು ಒಂದು. ಗೋಪಾಲರೇ ಈ ಗೌಡರು 
ಆದರು ಅಂತೇಳಿ ಕೂಡ ತಿಳ್ದು ಬಂದದೆ. 

ಬೆಳಂಗಡಿನ ಶ್ರೀ ಯದುಪತಿ ಗೌಡ್ರ ಲೆಕ್ಕಲಿ ಈ ಕಂಬ ಮನೆ ಒಕ್ಕಲ್‌ನ ಸಮಯ 
ಅಂದರೆ : ಮೂರ್ತದ ಸಮಯಕ್ಕೆ ಹಾಕ್ವ ಕ ಹಂಗಾಗಿ ಇದ್ರ ಮಾನಸ ಕಂಬಾಂತ 
ಕೂಡ ಕರ್ದವೆ. ಅಡ್ಗೆ ಕೋಣೆಲಿ ಮನೆ ಒಕ್ಕೆಲ್‌ ಆದ ನೆಂಪ್ಲೆ ಹಾಕುವೆ. ಅಡ್ಗೆ ಮನೆ 
ದೆವ್ವ ದೇವರ್‌ಗ ಇದ್ದವೆಂತ. ಇದ್‌ ಫಂಡ್‌ನ ಕಾಲಂದಲು ಇದ್ದ ನಂಬಿಕೆ. ಬೆಳ್ತಂಗಡಿ 
ಪ್ರದೇಸಲಿ ಬಟ್ರ್‌ ಗಳ ಮನೆಲಿ ದೇವರ ಕೋಣೆಲಿ ಸಾ ಕನ್ನಿ ಕಂಬ ಇದ್ದದೆ “ಅಂತ 
ಅಬಿಪ್ರಾಯ ಪಟ್ಟವೆ. ಕುಂಠಇಗೌಟ್ಟಿಯ ಶಿವರಾಮ ಮಾಸ್ಟ್ರು ಹಾ ಸಂಪತ್ತಿನ, ಸಮೃದ್ದಿ 
ಗುರ್ತಿಸುವ ಪ್ರಕೃತಿ ಸಂಸ್ಕೃ ತಿಯ ಆಚರಣೆ ಅಂತ ಅನ್ನವ'  ಹಂಚಿಕೊಂಡದೆ. ಹಿರಿಯರ 
ಆರಾಧನೆ ಗುರುಕಾರ್ಣೆವರ ಆರಾಧನೆ ಆಗಿರು. ಹಿರಿಯರ ನೆಂಪಿಸಿಕೆಂತ ಅವ್‌ 
ಇದರ ಒಂದ್‌ ಆರಾಧನೆ ಮಾಡಿರ್ವ. ಪುನರ್ಜನ್ಮದ ಕಲ್ಪನೆ ಇಲ್ಲದ ಗೌಡ್ತ್‌ ನಮ್ಮ 


UU 


ಹಿರಿಯರ ನೆಂಪಿಸಿಕೆಂತ ಕೊಲೆಗೆ ಇಸುವ ಕ್ರಮ ಮಾಡ್ದೆ. ಅವ್ವೆ ನಮ್ಮ ಮುಂದಿನ, 
ಹಿ೦ದಿನ ಆಗು-ಹೋಗುಗಳ ಕಾರ್ಯಕ್ಕೆ ಕಾರಣಕರ್ತರ್‌ ಅಂತ ನಂಬಿರುದು. ಹಿ೦ಗೆ 
ಆಚರಣಾ ರೂಪಲಿ ಹಿರಿಯರ್ಗೆ ಕೊಡುವ ಮೊರ್ಯಾದಿಸ ಅದೆ. 

ವಿಸೇಸ ದಿನ ಮತ್ತೆ ಸಮಯಲಿ ಇದಕ್ಕೆ ಹೆಚ್ಚಿನ ಮೊರ್ಯಾದಿ ಉಟ್ಟು. ಮನೆನ 
ಯಜಮಾನನಂಗೆ ಇದಕ್ಕೆ ಮೊದಲ ಅರೆಬಾಸೆನ ಸುರುನ ತಿಂಗ ಅದ ಪೊಗ್ಗು ತಿಂಗಲಿ 
ಬರ್ವ ಬಿಸುವಿನ ದಿನ "ಮನೆಲಿ ಬೆಳ್ಳ ಎಲ್ಲ ನೆಟ್ಟಕಾಯಿ, ಹಣ್ಣ್‌ಗಳ ಸುತ್ತೆಯೊಟ್ಟಿಗೆ 
ಕೇಪ್ಪ ಹೂ, ಕಾಲ್ಬೀಪ, ಕನ್ನೆಡಿ ಇಸಿ ಬಿಸು ಕಣಿ "ಇಸುದು. ಹಿರಿಯರ ಸರಃ 
ತಕಂಬೊದು. ಹೊಸ್ತುನ ದಿನ ಕದಿರ್‌ ತೆನೆನ ಸುರೂಗೆ ಇದಕ್ಕೆ ಕಟ್ಟುದು, ಇದ್‌ ಅಡ್ಗೆ 
ಕೋಣೆಂದನೆ ನಮ್ಮ ಆಹಾರ ಮತ್ತು ಸಂಸ್ಕೃತಿ ಹುಟ್ಟಿರುದು ಅಂತ ಅಗಿರುದೊ 
ಏನೋ. 

ತುಳುನಾಡ್‌ನ ಮೂಲ/ತಳ ಜನಾಂಗದ ಜನಲಿ ಮೊದ್ದೆನ ಮೊದಲ್‌ ಹೈದ 
ಅಥವಾ ಗೂಡೆ ಕನ್ನಿಕಂಬನ ನೆಟ್ಸ್‌ ಉಳ್ಳಾಲ್ತಿ ಗುರುನ ಆರಾಧನೆ ಮಾಡ್ದೆ. ಇದರ 
Edgar Thurston Milk Post (ಹಾಲು ಕಂಬ) ಅಂತ ಕರ್ದೆದೆ. ಇಜಾಲ್‌ಲಿ ಹಾಕಿದ 
ಚಪ್ಪರನ ನೊಡುಲಿ ಕನ್ನಿಕಂಬ (ಮುಹೂರ್ತ ಕಂಬ) ಅಂತೇಳಿ ಒಂಡೆರಡು ದಿನದ 
ಮಟ್ಟಿಗೆ ಹಾಕುವೆ. ಈ ಕಂಬನ ಮೊಡ್ಕೊಳ ಕೊಟ್ಟ ಮಡಿ ಬಟ್ಟೆಲಿ ಸುತ್ತಿ ಸಿಂಗಾರ 
ಮಾಡ್ತೆ. ಕಂಬದ ಕೊಡಿಗೆ ಹಾಲೆ(Alstonia Scholaris) ಮರದ ಗೆಲ್ಸ್‌ ಕಟ್ಟಿ ಈ 
ಹಾಲೆ ಮರ ಕೂಡ ಹಾಲ್‌ ಬರ್ವ ಮರ ಆಗಿರ್ದು ವಿಸೇಸ. ಮರದ ಹಕ್ಕಲೆ ಪಾಳೆ 
ಶಾಸ್ತ್ರಂತೇಳಿ ಊರ್ನ ಗುರ್ಕಾರ ಕ್ರಮ ಮಾಡ್ತೆ ಮೊದ್ದೆ ಅಕಿರ್ವ ಹೈದ/ಗೂಡೆ ಎಣ್ಣೆ 
ಅರಸಿನ ಆಗಿ ಮೀದ್‌ ಬಂದ್‌ ಮಡಿಬಟ್ಟೆ ಉಟ್ಟ್‌ ಕನ್ನಿ ಕಂಬದ ಎರ್‌ ನಿಲ್ಲೊಕು. 
ಕನ್ನಿಕಂಬೊದ ಎದ್‌ರ್‌ ಸ್ವಸ್ತಿಕ, ಕಲಸ-ಕನ್ನಡಿ, ದೀಪ, ವೀಳ್ಯ, ಗುರು-ಕಾಣಿಕೆ ಎಲ್ಲ 
ಇ ಮುತ್ತೈದೆರ್‌ ಕನ್ನಿಕಂಬಕೆ ಆರತಿ ಮಾಡ್ತೆ ಸರಾ ಕೈಮುಗ್ಸ್‌ 
ನೂಲ್‌ಲಿ ಪೋಣಿಸಿದ ಕರಿಮಣಿನ ಕನ್ನಿಕಂಬಕ್ಕೆ ಕಟ್ಟಿ ಮತ್ತೊಂದು ಕರಿಮಣಿನ ಹೈದ 
ಅತವಾ ಗುಡೆನ ಕುತ್ತಿಗೆಗೆ ಕಟ್ಟೆ. ಮಾರ್ನೆ ದಿನ ದಿಬ್ಬಣ ಬಂದ ಹೈದ/ಗೂಡೆ ಅವರ 
ಅಪ್ಪ-ಅವ್ವನ ಕನ್ನಿಕಂಬಕ್ಕೆ ಮೂರ್‌ ಸುತ್ತ್‌ ಬರ್ಸಿ ಅಡ್ಡ ಬೀಳ್ಳಿ ಕನ್ನಿಕಂಬದ ಎದ್‌ರೆ 
ಧಾರೆ ಎರ್ದ್‌ ಬುಟ್ಟವೆ. ಹೆಚ್ಚಾಗಿ ಮೊದ್ವೆ ಗೂಡೆನ ಕಡೆಲಿ ಇದ್ದದೆ. ಆಗ ಹೈದನ 
ಮನೆವ್‌ ಗೂಡೆನ ಮನೆಗೆ ಹೋಗಿ ಅಲ್ಲಿ ದೇಸೆ ಮಾಡಿ ಕಡೆಗೆ ಹಿಂದೇನ ದಿನ 
ಮೊದುಮಂಜಗೆ ಕಟ್ಟಿದ ಕರಿಮಣಿನ ಚಾಳೆ ಮರಕ್ಕೆ ಕಟ್ಟಿಬ೦ದವೆ. ಕಡೆಗೆ ಅ೦ದ್ನ ದಿನನೆ 
ಕನ್ನಿಕಂಬನ ತೆಗ್ನವೆ. 

ಅರೆಬಾಸೆ "ಪ್ರದೇಸ ಗೌಡರ ಮನೆಲಿ ಅಲ್ಲಲ್ಲಿ ಮಟಗ ಇರುದು ಕೆಲವೊಂದು ಕಡೆ 
ಚಂದನದ ಬೊಂಬೆಗ, ಲೋಹದ ಮೂರ್ತಿಗ ಕ೦ಡದೆ. ಅದಕ್ಕೆ ಕ್ರಮ ಮಾಡಿಕೆ/ ಪೂಜೆ 
ಮಾಡಿಕೆ ಜೋಗಿ ಜನಾಂಗದವು ಪ್ರತಿ ತಿಂಗ ಬಂದವೆ. ಇದು. ನಾತ ಪಂತದ ಗುರ್ತು 
ಆಗಿರುದೊ ಕಂಡದೆ ಅದ್ಕೇ ಹೆಚ್ಚೆ ಬಲ ಕೊಡುವಂಗೆ ಈ ಪ್ರದೇಸಲಿ ಇರುವ ಸಳದ 
ಹೆಸ್ತುಗ ದಾಸ್ರಮೂಲೆ, ದಸ ಸರಕೋಡಿ. ಸಿದ್ದಮೂಲೆ, ಸಿದ್ಧಕಟ್ಟೆ ಹಂಗೆನೆ ಬೆಳ್ತಂಗಡಿ 
ಮತ್ತು ಸುಳ್ಯದ ತುಳು ಮತ್ತು ಅರೆಬಾಸೆ ಮಾತಾಡ್ವ ಪ್ರದೇಸ ಲಿ ಆರಾಧನಾ ಮಟಲಿ 


ES 


ನಡೆವ ಪುರ್ಸೆರೆ ನಲಿಕೆ/ ಸಿದ್ದವೇಸ. ಅದ್ರಲಿ ಬರ್ವ ಲಕಡಿ ಪೂಜೆ. ವೆಂಕಟರಮಣ 
ದೇವರಿಗೆ ಕಟ್ಟ ಮುಡಿಪು ಹರ್ಸಯ ಕ್ರಮಗ ಎಲ್ಲ ಗೌಡರ್‌/ಅರೆಬಾಸೆ ಪ್ರದೇಸ 
ತಾಂತ್ರಿಕ ಪಂತದ ನೇರ ಅನುಯಾಯಿಗಾಗಿದ್ದನೋ ಏನೊ? ಅಂತ ಕಂಡದೆ. 
ಆಹಾರಲಿಯೆ ದೆವ್ವ ದೇವರ ನೋಡುವ ಜನಂಗ ಅಡ್ಗೆ ಮನೆಯೆ ಪವಿತ್ರಂತೇಳಿ 
ಒಂದು ಪುಡೆಂದ ನೋಡ್ರೆ ಕನ್ನಿಕಂಬ ನಾಮದಂಗೆ ಇರುವ ಹಂಗೆನೆ ಲಿಂಗ ರೂಪಿ 
ಅಗಿರ್ವ ಕನ್ನಿ ಕಂಬ, ಸೈವ ಮೂಲದ ಕಾಪಾಲಿಕ, ಲಕುಲೀಸ, ಸಾಕ್ತ, ಪಾಸುಪತ 
ಪಂತಗಳ ಆಚರಣೆಯ ಪಳೆಯುಳಿಕೆ ಕೂಡ ಆಗಿರ್ದು.! 

ಇಲ್ಲಿ ಬಳ್ಳುವ ಹಾಲು ಬರ್ವ ಮರ, ಹಾಲು ಕಂಬ ಇದ್‌ ಮೊನ್ನನ ಆಚರ್ಣೆ 
ಮತ್ತೆ ಆರಾದನೆ ನೆಲೆಲಿ ಅಲ್ಲಲ್ಲಿ ಜೀವನದ ಬಾಗ ಅಗಿದ್ದದೆ. ಸಾಂಸ್ಕೃತಿಕ ಕಾರಣ೦ದ 
ಬಹುರೂಪದ ಉಪಯೋಗ ಅಗಿದ್ದು ನೆಟ್ಟ್‌ ಬೆಳ್ಳುವ ಕ್ರಮ ಕೂಡ ಬಂದಿದ್ದದೆ. ಕನ್ನಿ 
ಕಂಬೊಕ್ಕೆ ಹೆಚ್ಚಾಗಿ ಹಲ್ಲ ಮರದ ತಿರ್ಳ್‌ನ ಬಳ್ನುದು ವಾಡಿಕೆ, ತುಂಬಾ ದಿನ ಬಾಳಿಕೆ 
ಬರೋಕು ಅಂತ ತಿರ್ಕ ಉಪಯೋಗ ಮಾಡ್ತೆ. ಹಲ್ಲಿನ ಮೊರ ಮನೆನ ಕುರ್ಸು, 
ಬಾಗಿಲ್‌, ಕೆತ್ತನೆಗೆ, ದೆವ್ವಸ್ತಾನಕ್ಕೆ, ಪೂಜೆಗೆ, ಕಾಷ್ಟಸಿಲ್ಪಕ್ಕೆ, ದೇವಸ್ತಾನದ ರತಕ್ಕೆ ಹಿಂಗೆ 
ಸಾಂಸ್ಕೃತಿಕ ಪಾವಿತ್ರತೆಯೊಂದಿಗೆ ಎಲ್ಲ ಕಡೆ ಪ್ರಾದಾನ್ಯತೆ ಉಟ್ಟು. ಇದ್‌ ಆಚಾರಿಗೆ 
ಕೆತ್ತಿಕೆ ಸುಲಭ ಅಗಿರ್ವ ಮೆತ್ತನೆ ಮರ ಅಗಿದ್ದದೆ. ಹಾಲು ಬರ್ವ ಮರ ಜನಪದರ 
ಮಾತಿನ ಪಲವಂತಿಕೆನ ಅಡ್‌ಂಗಿದ ರೂಪ ಅಗಿರುದು. 

ಕನ್ನಿ ಕಂಬ ಇರ್ವ ಮನೆಲಿ ಒಂದಷ್ಟು ನಿಷೇದಗ, ಕಟ್ಟಲೆಗ ಇದ್ದದೆ. ಕನ್ನಿ 
ಕಂಬೊದ ಮೇಲೆ ಕುದ್ರಿಕೆ ಬೊತ್ತು, ಕಾಲಿಂದ ಮೆಟ್ಟಿಕೆ ಬೊತ್ತು, ಯತುಮತಿಯಾದವೂ 
ಬಾಕೆ ಅಗದ್‌, ಸೂತಕದವೂ ಹೋಕೆ ಅಗದ್‌, ಟೋಪಿ ಇಸಿಕಂಡ್‌ ಹೋಕೆ ಅಗದ್‌ 
ಅಂತ ಉಟ್ಟು. ಕೊತ್ತಿಗೆ ಇಸ್ವ ಗೆ೦ಜಿನ ಪಾತ್ರೆಗ ಕನ್ನೆಕಂಬದ ಒಸಿ ದೂರಲಿ ಇಸೊಕು 
ಇಲ್ಲರೆ ಮಡೆ ಅಗಿ ಅಸುದ್ದ ಅದೆ, ಸಣ್ಣ ಕೂಸುಗಸಾ ಮುಟ್ಟಿಕೆ ಬೊತ್ತು ಇದ್‌ 
ಸುದ್ದಾಚರಣೆ ಮತ್ತೆ ಪವಿತ್ರತೆ ನೆಲೆಲಿ ಇರುದು. 

ಸಿತಿಯಂತರದ ನೆಲೆಲಿ ಅರೆಬಾಸೆ ಗೌಡ್ರ ಮನೆಲಿ ದೇವರ ಪ್ರತಿಸ್ಟಾಪನೆಯಾಗಲಿ, 
ದೇವರ ಕೋಣೆಯಾಗಲಿ ಇತ್ತೆ. ದೈವದ ಭಂಡಾರದ ಕೋಣೆ ಮತ್ತೆ ಅಡ್ಗೆ ಕೋಣೆಗ 
ಮಾತ್ರ ಇತ್ತ್‌ ಆದರೆ ಈಗನ ಕಾಲಲಿ ಅಡ್ಗೆ ಮನೆಲಿ ಸೌದೆ ಒಲೆ ಮಾಯ ಆಗಿ, ಗ್ಯಾಸ್‌ 
ಸ್ಪವ್‌ ಇರ್‌ವ ಕಾರಣಕ್ಕೆ ಕನ್ನಿಕಂಬ ಅಡ್ಗೆ ಮನೆ ಬುಟ್‌ ದೇವರ ಕೋಣೆ ಸೇರಿಟ್ಟು, 
ಹಲವ್‌ ಮನೆಲಿ ಇದರ ಮಹತ್ವನ ಕೂಡ ಮರ್ತ್‌ ಬುಟ್ಟೊಳ. 

ಹಿಂಗೆಲ್ಲ ಒಂದ್‌ ನೆಲೆನ ಪವಿತ್ರ ಮತ್ತೊಂದ್‌ ಸೃಸ್ಟಿಯ ಬಹುರೂಪದ ರೂಪಲಿ 
ಸಹಾಯವಾಗ್ದಂಗೆ ಈ ಕನ್ನಿಕಂಬ ವೈಸಿಸ್ಟ ವಾಗಿ ಅರೆಬಾಸೆ ಪರಿಸರದ ಮನೆ- - 
ಮನಗಳಲ್ಲಿ ಅರಾದನೆನ ಮೂಲ ಮತ್ತು ಕೇಂದ್ರವಾಗಿ ಉಟು, 

ಓದಿದ ಪುಸ್ತಕಗ 7 ೯ 
|... Edgar Thurston, 1909, Castes and Tribes of Southern India. 


2. ಪಿ. ರಾಮಕೃಷ್ಣ ಆಚಾರ್‌, ನಲಿಕೆ ಜನಾಂಗದ ಕುಣಿತಗಳು - ಒಂದು ಆಧ್ಯಯನ, 
ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳಗಂಗೋತ್ರಿ, 


Es 


3. ಬಿ. ಶಿವರಾಮ ಶೆಟ್ಟಿ, 1992. ತುಳುನಾಡಿನ ಸಸ್ಯ ಜಾನಪದ, ಮಂಗಳೂರು 
ಎಶ್ವವಿದ್ಯಾನಿಲಯ, ಮಂಗಳಗಂಗೋತ್ರಿ. 

4. ಪುರುಷೋತ್ತಮ ಬಿಳಿಮಲೆ, 1985. ಸುಳ್ಯ ಪರಿಸರದ ಗೌಡ ಜನಾಂಗ-ಒಂದು 
ಸಾಂಸ್ಕ ತಿಕ "ಅಧ್ಯಯನ, ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳಗಂಗೋತ್ರಿ, 

& ತುಳುನಾಡಿನ ಜನಪ ದ ವಾಸ್ತುಶಿಲ್ಲ 2008, "ಜಿ ಪಕಾಶ್ಚಂದ ಶಿಶಿಲ ಮಂಗಳೂರು 
ವಿಶ್ವವಿದ್ಯಾನಿಲಯ, ಮಂಗಳಗಂಗೋತ್ರಿ 

6. ಕೆ ಚಿನ್ನಪ' ಗೌಡ,2003, ಗೌಡ ಜನಾಂಗ, ಇತಿಹಾಸ ಮತ್ತು ಸಂಸ್ಕ ಶಿ ಬೆಳ್ಳಿಹಬ್ಬ 
ಆಚರಣಾ ಸಮಿತಿ, ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ. ಹಂಗಳ 

7. ಕೊಡಗು ಮತ್ತು ಕೊಡವರು. 1962, ಶ್ರೀ ಬಿ. ಡಿ. ಗಣಪತಿ - 1962 

8. ಪೂವಪ್ಪ ಕಣಿಯೊರು 2009, ಮೌಖಕ ಸಂಕಥನ, ತರಂಗಿಣಿ ಪಕಾಶನ, ಸುಳ್ಯ 

9. ಪುತ್ತೂರು ಅನ೦ತರಾಜ ಗೌಡ, 2018, ರಾಜಪರಂಪರೆಯ ಕೊಡಗು ಮತ್ತು 
ದ.ಕ ಗೌಡರು. 

10. ಡಾ. ಕೊಯಿರಾ ಎನ್‌. ಬಾಳೆಪುಣಿ, 2010, ಮುಗೇರರ ದುಡಿ ಕುಣಿತಗಳು, 
ಸ್ವರೂಪ ಮತ್ತು ಸಂಸ್ಕೃತಿ. 

11. ಎ೦ ಜಿ ಕಾವೇರಮ್ಮ ಕನ್ನಿಕ೦ಬ, ಬಿಡಿಲೇಖನ. 


ವಕ್ಷ ಮಾಹಿತಿ 

lige ಕುಶಾಲಪ್ಪ ಗೌಡ, 68ವರ್ಷ, ಕಳುವಾಜೆ ಮನೆ, ಕಾಣಿಯೂರು, ಪುತ್ತೂರು 
ತಾಲೂಕು. 

13. ಕೇಶವ ಆಚಾರಿ, 60 ವರ್ಷ, ಪುಂಡಿಗದ್ದೆ ಏನೆಕಲ್‌, ಕಡಬ ತಾಲೂಕು. 

14. ದಯಾನಂದ ಗೌಡ, ಹೊಸಂಗಡಿ ಮನೆ, ಏನೆಕಲ್‌, ಕಡಬ ತಾಲೂಕು. 


45 ಭರತೇಶ, ಅಲಸಂಡೆಮಜಲು 
ಕೊಲ್ರಿಗೆ ಗ್ರಾಮ, ಪುತ್ತೂರು ತಾಲೂಕು, 
ದ.ಕ, ಮೊ. : 9008027271 





“ಹಿಂಗಾರ” ಚಂದಾದಾರರ ತಿಳಿವಳಿಕೆಗೆ 

ಕರ್ನಾಟಕ ಅರೆಬಾಸೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಕಡೆಂದ 
ಪ್ರಕಟ ಆಗ್‌ವ "ಹಿ೦ಗಾರ' ಪತ್ರಿಕೆನ ಎಲ್ಲವು ತುಂಬ ಅಭಿಮಾನಂದ ತಕಂಡ್‌ 
ಪ್ರೋತ್ಸಾಹಿಸೊಕು. ನೀವೆಲ್ಲವು ಅದರ ಸದಸ್ಯತ್ವ ಪಡ್‌ಕಣೊಕು. ಅದರ 


ತೆ ತ್ರೈವಾರ್ಷಿಕ ಚಂದಾ ದರ ರೂ. 200.00 ಆಗುಟು. ಬಿಡಿ ಪತ್ರಿಕೆಗೆ ರೂ. 
20.00. ಸದಸ ಸ್ವರಾದವುಕೆ ಪತ್ರಿಕೆನ ಅಂಚೆಲಿ ಕಳ್ಳಿವೆ. ನಿಮ್ಮ ಪರಿಚಯಿಸ್ತರಿಗೆ 
ಸದಸ್ಯರ್‌ ಆಕೆ ದಯಮಾಡಿ ಹೇಳಿ. ಆಜೀವ ಸ ಸದಸತ್ತಕ್ಕೆ ರೂ. 600.00 





ಡಾ.ದಯಾನಂದ.ಕೆ.ಸಿ ಕೂಡಕಂಡಿ 


ಮಡಿಕೇರಿ ತಾಲ್ಲೂಕ್‌ನ ಭಾಗಮಂಡಲ ನಾಡ್‌, 
ತಾವೂರು ಗ್ರಾಮದ ಕೂಡಕಂಡಿ ಚಂದ್ರಹಾಸ ಮತ್ತೆ 
Be ಮಂಜ ಇವು ಅರ್ಥಶಾಸ್ತ್ರ ವಿಷಯಲಿ 

ತಕೋತ್ತರ ಪದವಿನ ಚಿನ್ನದ ಪದಕ ಮೆತ್ತ ರ್ಯಾಂಕ್‌ 
ನೊಂದಿಗೆ "ಮೈಸೂರು ವಿಶ್ವವಿದ್ಯಾಲಯ ದಿಂದ ಪಡ್ಚೊ 
ಸ್ನಾತಕೋತ್ತರ ಪದವಿಲಿ ಇರ್ಕನ "ಯು.ಜಿ.ಸಿ-ಎನ್‌.ಇ.ಟಿ. 
ಪರೀಕ್ಷೆಲಿ ಉತ್ತೀರ್ಣರಾದೊ. ತಮಿ ುಳ್‌ನಾಡ್‌ನ ಪೆರಿಯರ್‌ ವಿಶ್ವಃ ಎದ್ಯಾನಿಲಯಂದ ಎಂ.ಫಿಲ್‌. 
ಪದವಿನ ಮತ್ತೆ ಮೈ ಸೂರು ಏಶ್ವವಿದ್ಯಾನಿಲ ಯಂದ ಪಿ.ಹೆಚ್‌.ಡಿ. ಪದವಿನ ಪಡ್ಕೊಂಡೊ. 
ಮಂಗಳೂರು. ವಿಶ್ವವಿದ್ಯಾ ಲಯದ ಬಿ.ಕಾಂ ಪದವಿ ತರಗತಿಗೆ A PUBLIC 
FINANCE ಎಂಬಿ ಪುಸಕನ ಪಕಟಿಸಿ ಸ್ಕೊಳೊ. 2007ರಲ್ಲಿ ಕೆ.ಪಿ.ಎಸ್‌.ಸಿ. ಮೂಲಕ 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್‌ನ ಅರ್ಥಶಾಸ ಸಹಾಯಕ ಪ್ರಾಧ್ಯಾ ಪತಗ ನೇಮಕಾತಿ 
ಆಗಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್‌, ಪೆಡಿಕೇರಿಲಿ ಕೆಲಸ ಮಾಡ್ತೊಳೊ. 2013 
ರಿಂದ 2017ರ ವರೆಗೆ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್‌ “ಮಡಿಕೇರಿನ 
ನೋಡಲ್‌ ಅಧಿಕಾರಿಯಾಗಿ ಕೆಲ್ಸ ಮಾಡ್ಕೊಳೊ. ಇವು ಅಂತರಾಷ್ಟ್ರೀಯ, ರಾಷ್ಟೀಯ, 
ರಾಜ್ಯ ಮತ್ತೆ ಜಿಲ್ಲಾ ಮಟ್ಟದ 'ಸಮ್ಮೇಳನಲ್ಲಿ, ವಿಚಾರ ಸಂಕೀರಣಿಲ್ಲಿ, ಸಮಾಪೇಶಲ್ಲಿ 

ಭಾಗವಹಿಸಿ” ಸಂಶೋಧನಾತ್ಮಕ ಪ್ರಬ೦ಧಗಳನ್ನ ಮಂಡಿಸಿ ಪ್ರಕಟಿಸಿಯ್ಯೊಳೊ. ಪ್ರಚಲಿತ 
Re ಸಂಬಂಧಿಸಿದ ಹಲವಾರು ಲೇಖನಗಳನ್ನು ಪತ್ರಿಕೆಗಳಲ್ಲಿ, ನಿಯಾತಕಾಲಿಕೆ 
ಗಳಲ್ಲಿ ಪ್ರಕಟಿಸಿಯ್ಕೊಳ್ಳೊ. 


ಕುಸುಮಾಧರ ಎ.ಟಿ 


ದಕ್ಷಿಣ ಕನ್ನಡ ಜಿಲ್ಲೆನ ಸುಳ್ಯ ಕಸಬಾ ಗ್ರಾಮದ ಅಲಿಕೆ 
ಮಜಲು ಎಂಬಲ್ಲಿ 197] ಜನವರಿ ತಿಂಗಳ 10ನೇ ತಾರೀಖಿಗೆ 
ಹುಟ್ಟಿದ್‌. 10ನೇ ಕ್ಲಾಸ್‌ವರೆಗೆ ಸುಳ್ಯದ ಗಾಂಧಿನಗರಲಿ 
ವಿದ್ಯಾಭ್ಯಾಸ. ಪದವಿವರೆಗೆ ಸುಳ್ಳದ ಎಸ್‌. ಎಂ.ಸಿ.ಲಿ ಓದಿದ್‌ 
ಎಂ.ಎ. ಸಾ ತಕೋತ್ತರ ಪದವಿನ ಹಾಸನದ ಹೇಮ 
ಗಂಗೋತಿಲಿ 'ಪಡೆದದ್ದ್‌ 

ಕೋಲಾಟ, ವೀರಗಾಸೆ ಡೊಳ್ಳುಕುಣಿತ, ನಾಟಕ, 
ಯಕ್ಷಗಾನಲಿ ವಿಶೇಷ ತರಬೇತಿ ಪಡ್‌ದ್‌ ರಾಜ್ಯಮಟ್ಟದ ಯುವಜನ ಮೇಳಲಿ ಪ್ರಥಮ 
ಸ್ಥಾನ ಪಡ್‌ಕೊಂಡಿದ್ದೊ. ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ವಿನೋಬಾ ನಗರ 
ಇಲ್ಲಿ 10 ವರ್ಷ ಮುಖ್ಯ ಗುರುಗಳಾಗಿ, ಪಂಚಲಿಂಗೇಶ್ವರ ಪದವಿ ಪೂರ್ವ ಕಾಲೇಜು 
ಈಶ್ವರ ಮಂಗಲ ಇಲ್ಲಿ $ ವರ್ಷ ಪ್ರಾಚಾರ್ಯರಾಗಿ, ಸರಕಾರಿ ಪದವಿ ಕಾಲೇಜು ಸುಳ 
ಇಲ್ಲೆ 2 ವರ್ಷ ಅತಿಥಿ' ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಅನುಭವ ಉಟ್ಟು ಕಾಯರ್‌ತೊಡಿ 
ಶ್ರೀ ಪುನಾ ದೇವಸ್ಥಾನದ ಜೀರ್ಣೋದ್ದಾರ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ, 
ಸುಳ್ಳದ ಸಿ.ಎ. ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಉಟ್ಟು ತಾಲೂಕ್‌ಲಿ 
25 "ಕ್ಕೂ ಹೆಚ್ಚು "ತಂಡಗಳಿಗೆ ಜಾನಪದ ನೃತ್ಯ, ಕೋಲಾಟ, ಗೀಗೀ ಪದ ವೀರಗಾಸೆ 
ಹೇಳಿಕೊಟ್ಟೊಳೊ ಅಲ್ಲದೇ ನಾಟಕ ನಿರ್ದೇ ಕನ ಮಾಡಿದ ಅನುಭವ ಉಟ್ಟು 


76 ಬಜಾಲ್‌ 











ಲ್‌ ಕಫ AUC EET 
b Fer Ee ‘ 


TRY A 


: 
r 


ಪುರುಷೋತ್ತಮ ಕಿರ್ಲಾಯ 


ಸುಳ್ಳ ತಾಲೂಕು ಅರಂತೋಡು ಗ್ರಾಮದ ಕಿರ್ಲಾಯ 
ದೇವಣ್ಣ ಗೌಡ ಮತ್ತೆ ಅಕ್ಕಮ್ಮ ದಂಪತಿಗಳ ಮಂಜ. ಎಂ.ಎ. 
ಬಿ.ಇಡಿ. ಪದವಿ ಪಡ್ಗೊವು. ಮಡಿಕೇರಿ ತಾಲೂಕುನ 
ಪೆರಾಜೆ ಗ್ರಾಮಲಿರುವ ಜ್ಯೋತಿ ಪೌಢ ಶಾಲೆಲಿ ಅಧ್ಯಾಪಕರಾಗಿ 
ಉದ್ಯೋಗಕ್ಕೆ ಸೇರಿ, 1991ರ್‌ಂದ ಮಖ್ಯೋಪಾಧ್ಯಾಯರಾಗಿ 
ಸೇವೆ ಸಲ್ಲಿಸಿ, 2019 ಮೇ ತಿಂಗಳ್ಲಿ ನಿವೃತ್ತಿಯಾದೊ. ಇವರ 
ಸೇವಾ ಅವಧಿಲಿ ಊರೊವರ ಮತ್ತೆ ಆಡಳಿತ ಮಂಡಳಿಯವರ ಸಹಕಾರಂದ ಜ್ಯೋತಿ 
ಪ್ರೌಢಶಾಲೆನ ಕೊಡಗು ಜಿಲ್ಲೆಲಿ ಒಂದ್‌ ಉತ್ತಮ ಸಂಸ್ಥೆಯಾಗಿ ರೂಪಿಸಿದ ಕೀರ್ತಿ ಇವೆ 
ಸಲ್ಲಿದೆ. ಇವು ಕೊಡಗು ಜಿಲ್ಲಾಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದೊವು. 
ಹಲವು ಸಂಘ ಸಂಸ್ಥೆಲಿ ಸೇವೆ ಸಲ್ಲಿಸಿ ಅನುಭವ ಹೊಂದಿದೊವು. ಪ್ರಸ್ತುತಃ ಕಣ್ಣ ವೃಕ್ಷ 
ಸಂವರ್ಧನ ಚಾರಿಟೇಬಲ್‌ ಸಂಸ್ಥೆ ಸುಳ್ಯ ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಒಳೊ. 





ಡಾ. ಎಶ್ಟನಾಥ ಬದಿಕಾನ 

ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಳ ತಾಲೂಕು ಮಂಡೆಕೋಲು 
ಗ್ರಾಮದ ಬದಿಕಾನಲಿ ವಿಶ್ವನಾಥ ಬದಿಕಾನರ್‌ ಜನಿಸಿದೊ. 
ಗೌಡ ಕನ್ನಡದ ಜನಪದ ಕತೆಗಳು'ಗೆ ಎಂ.ಫಿಲ್‌. ಪದವಿ 
ಮತ್ತೆ “ಕನ್ನಡ ಜಾನಪದ ಅಧ್ಯಯನದ ಮೊದಲ ಘಟ್ಟ' 
ಪಿ.ಎಚ್‌.ಡಿ. ಪದವಿನ ಪಡ್ಕೊಂಡೊಳೂ. 1996ರ್‌೦ದ 
ಮಂಗಳೂರ್‌ನ ಸ್ವಾಯತ್ತ ಸಂತ ಅಲೋಶಿಯಸ್‌ ಪದವಿ 
ಕಾಲೇಜ್‌ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಲಿ ಒಳೂ. ಗೌಡ ಕನ್ನಡದ 
ಜನಪದ ಕತೆಗಳು-ವರ್ಗ ಮತ್ತು ಆಶಯಸೂಚಿ, ಗಾದೆಗಳು, ಎ.ಕೆ. ರಾಮಾನುಜನ್‌ 
ಬದುಕು ಬರಹಗಳು, ತುಳುತ ಕತಾ ಸಂಸ್ಕೃತಿ, ಅರೆಬಾಸೆನ ಅಜ್ಜಿ ಕತೆಗ- ಹಿಂಗೆ ಐದ್‌ 
ಪುಸ್ತಕ ಸಂಪಾದ್ಗಿ ಪ್ರಕಟಿಸಿಯೊಳೊ. ಮಂಗಳೂರು ವಿವಿ ಪ್ರಥಮ ಬಿ.ಎ. ಪಟ್ಯಪುಸ್ತಕಲಿ 
ಕನ್ನಡ ವಿಕಿಪೀಡಿಯ-ಕಲಿಕೆ ಬಳಕೆ ಮತ್ತೆ ತುಳು ವಿಕಿಪೀಡಿಯ-ಕಲಿಕೆ ಬಳಕೆ ಲೇಕನ 
ಬರ್ದೊಳೊ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಗೌಡರೆ ಆಚರಣೆಡ್‌ ತುಳು 
ಸಂಸ್ಕೃತಿದ ಪ್ರಾಧಾನ್ಯೊ ಮತ್ತೆ ಅರೆಬಾಸೆ ಅಜ್ಜಿಕತೆಗಳ ಪಟ್ಯ ಮತ್ತೆ ಪದಕೋಶ ಎಂಬ 
ಯುಜಿಸಿ ಮೈನರ್‌ ರಿಸರ್ಚ್‌ ಪ್ರಾಜೇಕ್ಸ್‌ ಯೋಜನೆ ತಯಾರ್ಲಿಯೊಳೊ. ಕನ್ನಡ ಮತ್ತೆ 
ತುಳು ವಿಕಿಪೀಡಿಯ ಸಂಪಾದಕರಾಗಿ ಒಳೊ. 





ಎಂ.ಎಸ್‌. ಜಯಪ್ರಕಾಶ ಗೌಡ ಮೋಂಟಡ್ಯ ಬಿಳಿನೆಲೆ 


ಸುಳ್ತದ ದಿ॥ ಮೋಂಟಡ್ಕ ಶೇಷಪ್ಪ ಗೌಡ ಮತ್ತು ದಿ॥ 
ವೆಂಕಮ್ಮ ದಂಪತಿಗಳ ಪುತ್ತ" ಇವು ಕರ್ಣಾಟಕ ಅರಣ್ಯ 
ಅಭಿವೃದ್ಧಿ ನಿಗಮಲಿ 35 ವರ್ಷ ವಿದ್ಯುತ್‌ ಮೇಲ್ವಿಚಾರಕನಾಗಿ 
ಕೆಲ ಮಾಡ 2019 ನೇ ಇಸವಿಲಿ ನಿವೃತ್ತಿ ಆಗೊಳೆ. 
1984ರ್‌೦ದ ಸುಳಲಿ 8 ವರ್ಷ, 1992ರ್‌ಂಡೆ 2019 ನೇ 
ಇಸ್ವಿ ಜನವರಿ ವರೇಗೆ ಬಳಿನೆಲೆಲಿ ಸೇವೆ ಸಲ್ಲಿಸ್ಕೊಳ. ಇವು 
1972೮೯ ನಾಟಕ ರಂಗಭೂಮಿಗೆ ಪ್ರವೇಶ ಮಾಡ್ಕೊ ಳೊ. 
ಸುಮಾರ್‌ 45 ವರ್ಷ ನಾಟಕ ರಂಗಭೂಮಿಲಿ 
PE ಈ ಅವಧಿಲಿ 150 ಕ್ಕೂ ಹೆಚ್ಚ್‌ ಕನ್ನಡ, ತುಳು, ಐತಿಹಾಸಿಕ, 
ಸಾಮಾಜಿಕ, ಪೌರಾಣಿಕ, ನಾಟಕಗಳಲ್ಲಿ ಅಭಿನಯಿಸುದರ ಬಿಟ್ಟಿಗೆ ನಿರ್ದೇಶನ ಮಾಡ್ಕೊ ಳೊ. 
ಮಕ್ಕಳ ರಂಗಭೂಮಿಗೆ ಹೆಚ್ಚ್‌ ಒತ್ತು ಕೊಟ್ಟು ಸುಮಾರ್‌ "50ಕ್ಕಿಂತಲೂ ಹೆಚ್ಚ್‌ ಮಕ್ಕಳ 
ನಾಟಕನ ನಿರ್ದೇಶನ ಮಾಡ್ಕೊಳೊ. "ಇವು ರಾಷ್ಟಮಟ್ಟದ ಯುವಜನೋತ್ಸವಲಿ ಕೊಲ್ಕತ್ತಾ 
ಡಾರ್ಜಿಲಿಂಗ್‌, ದೆಹಲಿ ಇಲ್ಲಿ 3 ಬಾರಿ ಸುಳ್ಯ ಯುವಕ ಮಂ ಸದಸ್ಯರೊ ಲದ 
ಭಾಗವಹಿಸ್ಕೊಳೊ. ಅಲ್ಲದೆ ಭರತನಾಟ್ಯ ಜು ಇನಿಯರ್‌ ಪರೀಕ್ಷೆ ಪಾ ಆಗೊಳೊ. 
ಇವು ಯುವಜನ ಮೇಳಲಿ ಕೋಲಾಟ, ಜಾನಪದ ನೃತ್ಯ RR ಬೇರೆ ಬೇರೆ 
ವಿಷಯಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡ್ಡೊಳೊ. ಕೋ ಲಾಟದ ತರಬೇತುಗಾರನಾಗಿ 
ಒಳೊ. ಮಿಮಿಕ್ರಿಗಾರನಾಗಿ ಬೇರೆ ನೇರೆ ಕಡೆ" ಕಾರ್ಯಕ್ರಮ ಕೊಟ್ಟೊಳೊ. 


ಪುರುಷೋತ್ತಮ ಕೆವಿ, ಕರಂಗಲ್ಲು 


ಡಾ. ಪುರುಷೋತ್ತಮ ಕೆ.ವಿ. ಇವು ದಕ್ಷಿಣ "ಕನ್ನಡ 
ಜಿಲ್ಲೆನ ಸುಳ್ಯ ತಾಲೂಕ್‌ಲಿರುವ ದೇವಚಳ್ಳೆ' ಗ್ರಾಮದ 
ಕರಂಗಲ್‌ ದಿವಂಗತ ವೆಂಕಪಗೌಡ ಮತ್ತು ದಿವಂಗತ 
ದುಗ್ಗಮ್ಮ ಇವರ ಎರಡ್ಡೆ ಮಂಜ. 

1995ರಲ್ಲಿ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ (ಎನ್‌ 
ಇಟಿ)ನ ಸುರೂನ "ಪ್ರಯತ್ನಲೇ ಪಾಸು ಮಾಡಿರುವ 
ಇವು ಮಂಗಳೂರು ಸೇಕೆಡ್‌ ಹಾರ್ಟ್‌ ಕಾಲೇಜು, 
ಮಡಂತ್ಯಾರು ಮತ್ತು ಸಂತಫಿಲೋಮಿನಾ ಕಾಲೇಜು 
ಪುತ್ತೂರುಗಳಲ್ಲಿಯೂ ಅರ್ಥಶಾಸ ಉಪನ್ನಾಸಕರಾಗಿ 
ಸೇವೆ `ಮಾಡ್ಕೊಳ್ಳೊ. ಆ ಮೇಲೆ ಶಿರ್ಗಾವಣೆ ಆಗಿ 2004ರಿಂದ ಪೂಂ್ಳಿ ಕಾಲೇಜು 
ಐಕಳ ಇಲ್ಲಿ ಅರ್ಥೆಶಾಸ ಪ್ರಾಧ್ಯಾಃ ಪಕರಾಗಿ, ವಿಭಾಗ ಮುಖ್ಯಸ್ಥ ರಾಗಿ, ಕಾಲೇಜಿನ ಎನ್‌.ಸಿ.ಸಿ. 
ನೌಕಾದಳದ ಅಧಿಕಾಕೆಯಾಗಿ" 15 ವರ್ಷಗಳ್‌ಂದ ಸೇವ ಸಲ್ಲಿಸಿರುವ ಇವು ಪ್ರಸ್ತುತ 
ಅದೇ ಕಾಲೇಜ್‌ಲಿ ಪ್ರಿನ್ಸಿಪಾಲರಾಗಿ ನೇಮಕ ಆಗೊಳೊ. 2010ರಲ್ಲಿ ಇಂದಿರಾಗಾಂಧಿ 
ನ್ಯಾಷನಲ್‌ ಒಪನ್‌ ಯೂನಿವರ್ಸಿಟಂದ “ಪೋಸ್ಟ್‌ ಗಾಜುವೇಟ್‌ ಡಿಪ್ಲೋಮ ಇನ್‌ 
ಹೈಯರ್‌ ಎಜುಕೇಶನ್‌” ಮಾಡಿರುವ ಇವು 2012ರಲ್ಲಿ "ಹಂಪಿ ಕನ್ನಡ ವಿಶ್ವವಿದ್ಧಾ ಿನಿಲಯಂದ 
ಎಂ. ಫಿಲ್‌. ಪದವಿ ಪಡ್ಡೊ. ಇವು “ಗೃಹ ತ್ಯಾಜ್ಯ ನಿರ್ವಹಣೆ ಮತ್ತು 'ಅಭಿವೃದ್ಧಿ' ಎಂಬ 
ಹೆಸ್ಟ್‌ನ ಒಂದು ಪುಸ್ತಕನ” ಪ್ರಕಟ ಮಾಡ್ಕೊಳ್ಳೊ: 

ಘನತ್ಯಾಜ್ಯ ನಿರ್ವಹಣೆಯ ಆರ್ಥಿಕ ಅಂಶಗಳು” ಎಂಬ ವಿಷಯದ ಮೇಲೆ 

ಸಂಶೋಧನಾ ಕಾರ್ಯ ನಡೆಸಿ 2019ರ್ದಿ ಹಂಪಿ ವಿಶ್ವ ವಿದ್ಠಾನಿಲಯಂದ ಡಾಕ್ಟರೇಟ್‌ 
ಪಡ್ಡೊಳೊ. ಅರೆಭಾಷೆ ಸಾಹಿತ್ಯದ ಬಗ್ಗೆ ವಿಶೇಷ ಅಧ್ಯಯನ ಮಾಡ್ಕೊಳೊ. 












೨ 





ಭರತೇಶ ಅಲಸಂಡೆಮಜಲು 


ಇವು ಪುತ್ತೂರು ತಾಲೂಕಿನ ಕಲಗ ಪಾಣಿ ಹಕ್ಕಲೆನ 
ಅಲಸಂಡೆಮಜಲುವು. ಅಪ್ಪ ಬೋಜ ಪ್ಪ. ಅವ್ವ ಗಿರಿಜಾ. 
ಸುರುನ ಸಾಲೆನ ಎಲ್ಲ ಕುಂಟಿಕಾನ NE, ಪುತೂರು, 
ಸುಳ್ಯಲಿ ಮುಗ್ಗಿ ಪದವಿನ ತಂ ೦ತ್ರಜ್ಞಾನನ ವಿಃ 
೦ರಾಾಂತ್ರಿಕಲಿ ಸೆ ಬಂಟ್‌ ಜೋಸ್‌ ಪ್‌ ತಾಂತಿಕ 
ಮಹಾವಿದ್ಧಾಲಯ ನಾಮಂಜೂರು. ೦ಗಳೂರು ಇಲ್ಲಿ | 
ಓದಿದೊ. ತನ್ನ ಸ್ನಾತಕೋತ್ತರ ಪದವಿನ ತುಳುಲಿ ಮಂಗಳೂರು ವಿಶ್ವವಿದ್ಯಾಲಯ 
ಸಂಧ್ಯಾ Bo ಪಡ್ಚೊ ಈಗ ಬ್ಯಾಂಕ್‌ ಆಫ್‌ ಬರೋಡ ಮಂಗಳೂರಿನ 
ವಲಯ ಕಚೇರಿಲಿ ಕೆಲ್ಸ ಮಾಡ್ತ ಒಳೋ. ಇವು ಹ್ಯಾಮ್‌ ರೇಡಿಯೊ ೦09818 
ಅಗಿದ್ದು ಇವರ ೦೩॥ sign - VU3NNV Ac ಕರ್ನಾಟಕದ ಕರಾವಳಿ 
ವಕಿಮೀಡಿಯನ್ಸ್‌ ಯೂಸರ್‌ ಗೂಪ್‌ನ ಸಕಿ ಕ್ರಿಯ ಸದಸ್ಥ ಅಗಿ ತುಳು, ಕನ್ನಡ ಮತ್ತೆ 
ಇಂಗ್ಲ್ರೀಸ್‌ ಎಕಿಪೀಡಿಯಕ್ಕೆ ವಿಸಯಗಳ ಷ್‌ ಚ ಬೆಳ್ಳುವ ಕೆಲಸ ಮಾಡ್ತ 
ಒಳೋ. ಸುಳ್ಯ, ಪುತ್ತೂರು ಅಸುಪಾಸಿಲಿ ನಡೆವ ವಿಸೇಸ ಆಚರಣೆ, ಆರಾಧನೆಗಳ 
ಬಗ್ಗೆ ಅಧ್ಯಯನತ್ಮಾಕ ಬರಹ ಬರ್ದವೆ. ಇವು ಬ್ಲಾಗರ್‌ ಕೂಡ ಹೌದ್‌ (೧00:/ 
manninaparimala. blogspo.com). ಆಕಾಸವಾಣಿ, ಪೇಪರ್ಗಳಲ್ಲಿ ಲೇಕನಗ, 
ಕವನಗಳ ಪ್ರಕಟ ಮಾಡಿದ್ದವೆ. ಗುಡ್ಡೆ ತಿರ್ಗುದು, ಊರೂರು ಸುತ್ತುದು, ಪಟ ತೆಗೆದು, 
ದಾಕಲಿಕರಣ ಮಾಡ್ತು, ಸುಲಬ ಗಣಿತ ಬುಡುದು ಹೀಂಗೆ ಹಲವು ಹವ್ಯಾಸಗ ಕೂಡ 


ಉಟು, 
ಲು 





ಕಿರಣ್‌ ಕುಂಬಳಚೇರಿ 


ಕೇಶವ ಮತ್ತೆ ಪದ್ಮಾವತಿ ಕೆ.ಕೆ ದಂಪತಿಗಳ ಎರಡ್ನೆ ಮಂಜ. 
ಇವು ಎಸ್‌ ಎಸ್‌ .ಎಲ್‌.ಸಿ. ಶಿಕ್ಷಣನ ಜ್ಯೋತಿ ಪೌಢ ಹ್‌ 
ಪೆರಾಜೆ ಮತ್ತೆ ಪಿಯುಸಿನ "ಸರಕಾರಿ ಪದವಿ ಪೂವ 
ಕಾಲೇಜು ಸುಳ್ಯ ಹಂಗೆನೇ ಐ.ಟಿ.ಐ ಶಿಕ್ಷಣನ A 
ಕೈಗಾರಿಕಾ ತರಬೇತಿ ಸಂಸ್ಥೆ ಮಡಿಕೇರಿ ಇಲ್ಲಿ ಮುಗ್ಗೆಳೊ. 
ಬೆ೦ಂಗಳೂರ್ನ ಭಾರತೀಯ ಏರ್ಟೆಲ್‌ ಕಂಪನಿಲಿ ನೆಟ್ವರ್ಕ್‌ 
ಇಂಜಿನಿಯರ್‌ ಆಗಿ ಸುಮಾರು ಏಳ್‌ ವರ್ಷ ಕೆಲಾ ದ ಮಾಡ್ದಾ 
ಇವು ಈಗ ಕೃಷಿ ಕೆಲ್ಲಾದೊಟ್ಟಿಗೆ ಕೊಡಗಿನ ದಿನಪತ್ರಿಕೆ ಶಕ್ತಿ ಪೇಪರ್ನ ವರದಿಗಾರರಾಗಿ 
ಮತ್ತೆ ಪೆರಾಜೆ ಚಿಗುರು ಯುವಕಮಂಡಲದ ಅಧ್ಯಕ್ಷರಾಗಿ , ಯುವ ಕೋಟೆ 
ಯುವಕಮಂಡಲ ಪುತ್ಕಪೆರಾಜೆನ ಗೌರವ ಸಲಹೆಗಾರರಾಗಿ ಕೆಲ್ಸಾ ಮಾಡ್ತಾ ಒಳೊ. 
ಇದರೊಟ್ಟಿಗೆ ಅರೆಭಾಷೆಲಿ ಕಥೆ, ಕವನ, ಪದ್ಯಗಳ ಬರಿದು ಮತ್ತೆ ಅರೆಭಾಷೆಗೆ ಸಂಬಂಧಪಟ್ಟ 
ವಿಡಿಯೋಗಳ ಎಡಿಟಿಂಗ್‌ ಹಿಂಗೆ ಇನ್ನೂ ಕೆಲವು ಹವ್ಯಾಸಗಳ ಹೊಂದೆಳೊ. 


me ಣಾ 





ಕರ್ನಾಟಕ ಅರೆ 


ಹೆ ಸಂಸತಿ ಮತು ಸಾಹಿತ್ತ ಅಕಾಡೆಮಿ 


ಅಧಕರ ಮತು ಸದಸರ ವಿಳಾಸ: 


ಅಧ್ಯಕ್ಷರು 
ಶ್ರೀ ಲಕ್ಷ್ಮೀ ನಾರಾಯಣ ಕಜೆಗದ್ದೆ 
ಕನಕಮಜಲು ಅಂಚೆ, ಸುಳ್ಳ ತಾಲೂಕು, ದ.ಕ ೨74223 
ಮೊ ನಂ 9449082249, kajegadde @gmail.com 


ಸದಸ್ಯರು 


ಥಿ ಸು 
ಶ್ರೀಮತಿ 


ಜಾನಕಿ ಬೈತಡ್ಕ 


ಶ್ರೀಮತಿ ಸ್ಮಿತಾ ಅಮೃತರಾಜ್‌ 


ಶ್ರೀಮತಿ ಚೊಕ್ಕಾಡಿ ಪ್ರೇಮ ರಾಘವಯ್ಯ: 


ಶ್ರೀ ಎ.ಪಿ. ಧನಂಜಯ ಅಗೋಳಿಕಜೆ : 


ಶ್ರೀ ಆನಂದ ದಂಬೆಕೋಡಿ 


ಡಾ. ದಯಾನಂದ ಕೂಡಕಂಡಿ 


ಶ್ರೀ ಕುಸುಮಾಧರ ಎ.ಟಿ. 


421-16. ರೇಸ್‌ಕೋರ್ಸ್‌ ರಸ್ತೆ, 
ಎಲ್‌ಐಸಿ ಹತ್ತಿರ,ಮಡಿಕೇರಿ, ಕೊಡಗು. 
ಮೊ ನಂ 9008571899 

“ಹಸಿರು' ಬಾಲೆಂಬಿ ಅಂಚೆ ಚೆಂಬು ಗ್ರಾಮ 
ಮಡಿಕೇರಿ ತಾಲೂಕು 

ಮೊ ನಂ 9980402968 

ಟಿ.ಜಾನ್‌ ಲೇಔಟ್‌, ಶಕ್ತಿ ಕ್ವಾಟ್ರಸ್‌, 
ಮಡಿಕೇರಿ, ಮೊ.ನಂ 9900992360 
2ನೇ ಮೊಣ್ಣಂಗೇರಿ ಗ್ರಾಮ 

ಮದೆ ಅಂಚೆ, ಮಡಿಕೇರಿ ತಾಲೂಕು 
ಮೊ ನಂ 9449731238 
ಮೇಘಸಂದ್ಯೆ ಎಸ್ಟೇಟ್‌, 

ಕತ್ತಲೆಕಾಡು ಗ್ರಾಮ, ಕಡಗದಾಳು ಅಂಚೆ, 
ಮಡಿಕೇರಿ ತಾಲೂಕು 

ಮೊ.ನಂ. : 9448141502 

ಬಿನ್‌. ಚಂದಹಾಸ ಕೂಡಕಂಡಿ 
ತಾವೂರು ಗ್ರಾಮ, ಭಾಗಮಂಡಲ 
ಮಡಿಕೇರಿ ತಾಲೂಕು 

ಮೊ. ನಂ. : 9449766772 
dayanandakudakandi@gmail.com 
ಬಿನ್‌. ತ್ಕಾಂಪಣ್ಣಗೌಡ 

ಅಳಿಕೆ ಮಜಲು ಮನೆ 
ಕಾಯರ್ತೋಣಡಿ, ಸುಳ್ಯ 

ಮೊ. ನಂ. : 7090133686 


ಭತ್ತು... ಹಿಂಗಾರ 


ಡಾ. ವಿಶ್ವನಾಥ ಬದಿಕಾನ 


ಶ್ರೀ ಜಯಪ್ರಕಾಶ್‌ ಗೌಡ ಮೋಂಟಡ್ಕ : 


ಡಾ. ಪುರುಷೋತ್ತಮ ಕರಂಗಲ್ಲು 


ಶ್ರೀ ಭರತೇಶ ಅಲಸಂಡೆಮಜಲು 


ಶ್ರೀ ಕಿರಣ್‌ ಕುಂಬಳಚೇರಿ 


ರಿಜಿಸ್ಟಾರ್‌ 

ಶ್ರೀ ಚಿನ್ನಸ್ವಾಮಿ 

ಪಸಯ್ಯನಪುರ ಗ್ರಾಮ, 
ಕಲೀಗೌಡನಹಳ್ಳಿ, ಗುಂಡ್ಲುಪೇಟೆ ತಾಲ್ಲೂಕು 
ಚಾಮರಾಜನಗರ ಜಿಲ್ಲೆ 

ಮೊ: 9945045327 


ಬಿನ್‌. ಹೂವಪ್ಪಗೌಡ ಬದಿಕಾನ 
ನಂ. 9-88/9, ಪ್ಲಾಟ್‌ ನಂ. 40734) 
ಧ್ರುವ ರೆಸಿಡೆನ್ಸಿ ಯಕ್ಕೂರು, 
ಕಂಕನಾಡಿ-575002, 
ಮಂಗಳೂರು, ದಕ್ಷಿಣ ಕನ್ನಡ 
ಮೊ. ನಂ. : 9449615474 
ಕೌಸ್ತುಭ ನಿಲಯ, ಬಿಳಿಮಲೆ ಗ್ರಾಮ 
ನೆಟ್ಟಣ ಅಂಚೆ, ಕಡಬ ತಾಲೂಕು 
ದಕ್ಷಿಣ ಕನ್ನಡ-574 230 
ಮೊ. ನಂ. : 9480293464 
ಬಿನ್‌. ದೇವಣ್ಣಗೌಡ ಕೆ. 
ಕಿರ್ಲಾಯ ಮನೆ 
ಅರಂತೋಡು ಗ್ರಾಮ ಮತ್ತು ಅಂಚೆ 
ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ 
ಮೊ. ನಂ. : 9449770439 
"ಚಾಣಕ್ಕ' 
ಸರಕಾರಿ ಪ್ರಥಮ ದರ್ಜೆ ಕಾಲೇಜು 
ಮುಂಭಾಗ, ಗಾಂಧಿನಗರ, ಕಾವೂರು, 
೦ಗಳೂರು, ದ.ಕ-575015. 
ಬೈಲ್‌ : 9448216070 
ಅಲಸಂಡೆಮಜಲು ಮನೆ 
ಗೆ ಗ್ರಾಮ, ಪುತ್ತೂರು ತಾಲೂಕು 
ದಕ್ಷಿಣ ಕನ್ನಡ-574 212, 
ಮೊ. ನಂ. : 9008027271 
ಬಿನ್‌. ಕೇಶವ ಕೆ.ಎಸ್‌. ಕುಂಬಳಚೇರಿಮನೆ 
ಪೆರಾಜೆ ಗ್ರಾಮ ಮತ್ತು ಅಂಚೆ 
ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ 
ಮೊ. ನಂ. : 9164069225 
ಅರ್ಥ ಸದಸ್ಯರು 
ಶ್ರೀಮತಿ ಕೆ.ಟಿ.ದರ್ಶನ 
ಸಹಾಯಕ ನಿರ್ದೇಶಕರು 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಕೊಡಗು ಜಿಲ್ಲೆ. ಮಡಿಕೇರಿ 
ಮೊ: 9483110593 


Wy 


ಸ 
KE 


ಓ೦ಗಾರ A 


ಅಕಾಡೆಮಿದ್‌ ಪ್ರಕಟಣೆಗ 


| ಸರ್ಮಾಲೆ 


ಅಜ್ಜಪ್ಪನ ಕತಾ ಭಂಡಾರಂದ ಹೆದ್ದಿದ ಕತೆಗ 


ಬೇರ್‌ಲಿ ಚಿಗ್‌ರ್‌ 


10 ಮತ್ತೆ ಸಿಕ್ಕಿತ್‌ ಕುಂಕುಮ 
11 ನೆಂಪುಗಳ ರಂಗೋಲಿ 
12 ಹೊಸ ಬೊದ್ಕ್‌ 

13 ಸಂಸ್ಕೃತಿ ಸಂಪತ್ತ್‌ 

14 ಬೆಳ್ಳಿ ಚುಕ್ಕೆಗ 

15 ಅನುಭವಧಾರೆ 

16ರುಚಿ 

17 ಸಫಲ 


18 ಬದುಕು 
19 ನೆಂಪುನ ಜೊಂಪೆ 
20 ಕಾಡ್‌ನ ಮಕ್ಕ 


21 ಅಪ್ಪ ಹೇಳ್ದ ಹತ್ತ ಕತೆಗ : 


2 

3 

4 

ಪ 

6 ಬೇಟೆನ ಬಿರ್ಸ- ಬಡ್ಡಡ್ಕ ಅಪ್ಪಯ್ಯ ಗೌಡ್ರು : ವೇದಾವತಿ ಅನ೦ತ ಬಡ್ಡಡ್ಕ 
| 

8 

9 


ಎಂ.ಜಿ. ಕಾವೇರಮ್ಮ 
: ಎಂ.ಜಿ. ಕಾವೇರಮ್ಮ 
ಬೈತಡ್ಕ ಜಾನಕಿ ಬೆಳ್ಳಪ್ಪ 
ಬಿ 
ಪೂಜಾರೀರ ಜಿ. ಮಾದಪ್ಪ 
ವಿದ್ವಾನ್‌ ಟಿ.ಜಿ. ಮುಡೂರು 


ಕಟ್ರತನ ಕೆ. ಬೆಳ್ಳಪ್ಪ 


: ಬಾರಿಯಂಡ ಆರ್‌. ಜೋಯಪ್ಪ 


ಲೋಕೇಶ್‌ ಕುಂಚಡ್ಕ 


: ಕಟ್ರತನ ಲಲಿತ ಅಯ್ಯಣ್ಣ 


ಎಂ.ಜಿ. ಕಾವೇರಮ್ಮ 
ಉದಯಕುಮಾರಿ, ಚೆಂಬು. 
ಅರೆಭಾಷೆ ಸಂಸ್ಕೃತಿ ಪರಿಚಯ 
ಬೈತಡ್ಕ ಜಾನಕಿ ಬೆಳ್ಯಪ್ಪ 
ಹೊದ್ದೆಟ್ಟಿ ಭವಾನಿಶಂಕರ 


: ಅರೆಭಾಷೆ ಸಂಪ್ರದಾಯದ ಅಡಿಗೆ. 


ಅರೆಭಾಷೆ ಅಕಾಡೆಮಿಯ 2ನೇ ಸಮಿತಿಯ 
3 ವರ್ಷಗಳ ಸಾಧನೆ. 

ಎ೦.ಜಿ.ಕಾವೇರಮ್ಮ 

ವಿನೋದ್‌ ಮೂಡಗದ್ದೆ 

ಕೆ.ಆರ್‌.ತೇಜ ಕುಮಾರ್‌ 

ಭವಾನಿ ಶಂಕರ್‌ ಅಡ್ತಲೆ 


22 ನೆಗೆ ಬೇಕ್‌ ಕೇದಗೆ ಗೊನೆ ಹಾಂಗೆ : ಡಾ॥ ಕರುಣಾಕರ ನಿಡಂಜಿ 


23 ತಬ್ಲಿ ಮಂಜ 
24 ಮಿಂಪುಳಿ 
25 ಅರೆಬಾಸೆ ವ್ಯಾಕರಣ 


ಪಿ.ಜಿ.ಅಂಬೆಕಲ್‌ 


: ಡಾ॥ ಪುನೀತ್‌ ರಾಘವೇಂದ್ರ ಕುಂಟುಕಾಡು 


ಪ್ರೊ. ಕೆ. ಕುಶಾಲಪ್ಪ ಗೌಡ 


ಪಿ ಗ ಅ ಎಂ ಷು ಬಂದ 


8ರೆಭಾಸೆೆ ಕ್ರೈಯಾನಿಕ ಪತ್ರಿಕೆ 4 
ಅರೆಖಾಸೆ ನಮ್ಮ ಖಾಸೆ ಬನ್ನಿ ಕಿದೊಮ ಖಾಸೆ ಯ 


ಟಿ ನಿಮ್ಮೊಟ್ಟಿಗೆ ಮೊಬೈಲ್‌ ಬ್ಯಾಂಕಿಗ್‌ ಉಟ್ಟಾ? ೧) ಕ/ಪಡ್ಯ/ಖುುಕು/ರೊಕನಗಟ ಹಿಂಗಾರಅ ಐರೆಯಕ್‌ 
1. ಹಂಗಾರೆ ಅದರ್‌ಂದ ಹಿಂಗಾರ ಪತ್ರಿಕೆನ [3 2ರವಣೆಗೆ ಮಾತ್ರ ನಾಕ್‌ ಪುಟಕೆ ಸಿಂಬುತ ಇರೊಕು. 
೫ ಮನೆಗೆ ತರಿಸಿಕೊಂಬೊಕೆ ಆದೆ. ಗೆ ಘಟದ ಒಂದು 226 ಮಾತ್ರ ಸೃತ್ಛ ಏರ್ಣಿರಕು. 

ಇದ್‌ ನಿಮ್ಮ ಅನುಕೂಲಕ್ಕೆ ನಾವ್‌ ೧ ನಿಮ್ಮ ರೇಕನನ ಇ-ಮೈಲ್‌ ಮೂಲಕ ಕಕ್ಕ, 

ತಂದ ಹೊಸ ವ್ಯವಸ್ತೆ. ೧) ಹೆನರ್‌/ ವಿಕಾಸ / ದೂರವಾಣಿ ೪ಂಕಿರ ಬರ್ಬಿರಕು. 

ದುಡ್ಡ್‌ ಕಟ್ಟಿ ಆದ ಮೇಲೆ ನಿಮ್ಮ ಮೊಬೈಲಿಗೆ 

ಬ್ಯಾಂಕಿಂದ ಯುಟಿಆರ್‌ ನಂಬರ್‌ ಬಂದದೆ. 

ಈ ಮೆಸೇಜ್‌ ನೊಟ್ಟಿಗೆ 

3” ನಿಮ್ಮ ಪೂರ ಅಂಚೆ ವಿಳಾಸ 

ಈ ದುಡ್ಡ್‌ ಕಟ್ಟಿದ ದಿನ, ಹೊತ್ತ್‌ 

3" ಎಸ್ಟ್‌ ದುಡ್ಡ್‌ ಕಟ್ಟಿದರಿಂತ 


ಎಲ್ಲ ವಿವರನ ಅರೆಭಾಷೆ ಸಂಸ್ಕೃತಿ ಮತ್ತು 
ಸಾಹಿತ್ಯ ಆಕಾಡೆಮಿನ ವಾಟ್ಯ್ಯಾಪ್‌ 
ನಂಬ್ರ © 6362 522 677 ಕಳ್ಲಿಕೊಡಿ. 


ದ್‌್‌ ಬ ಸದ್ಯಾ ಭ ಆ ಾೌಾ ಜೆ! ೩ 
ಮೂರ್‌ ವರ್ಸಕ್ಕೆ ರೂ. 200-00೨ ಅಜೀವ ರೂ. 600-00 ೨» 


ನೆಂಪಿರ್ಲೆ, ಮೇಲೆ ಹೇಳೆರ್ವ ವಿವರಗಳ ನೀನ್‌ ಕೊಟ್ಟರೆ ಮಾತ್ರ ನಾನ್ಫ ಗೊತ್ತಾರೆ. 
ಈ ವಿವರನ ಕೊಡದಿದ್ದರೆ ಹಿಂಗಾರನ ಕಳ್ಳಕೊಡಿ! ಕಸ ಆದೆ. ನಮ್ಮ ಅಕೌಯ್‌ ವಿವರ ಹಿಂಗೆ ಉಟ 


Account Holder Name: Registrar Karnataka Arebhashe Samsruthi & 5810118 Academy, 


Account Number "64102780908 
98110017853 
: Madikert Town Branch. 


ಕರ್ನಾಟಕ ಅರೆಭಾಷೆ ಸಂಸ್ಕ ತಿ ಮತ್ತು ಸಾಹಿತ್ಯ ೯. 
ಕಾಫಿಕೃಪಾ ಕಟ್ಟಡ, ರಾಜಸೀಟ್‌ pf ಹ್‌ 7% ಮಡಿಕೇರಿ 


| | arebaseacademy@gmail.com 0 08272-223055 








(ig 


RT FRAT RM 


ಚೆಂಬುಲಿ ನಡ್ಡ ಕೆಡ್ಡಾಸ ಹಬ್ಬದ ಉದ್ರಾಟನೆ 








ಚೆಂಬುಲಿ ನಡ್ಡ ಕೆಡ್ಡಾಸ ಹಬ್ಬದ « ಉದ್ರಾಟನಾ ಸಮಾರಂಭದ ವೇದಿಕೆಲಿರುವ ಗಣ್ಯರ್‌ 


